ಅ. ಸುಂದರ 


ಫ್ರೀಮದ್ರಾಮಾಯಣದ "ಕಾರ್ತಿಕೇಯ ವನ'ವು ಸೊಂಡೂರಿನ 


ಕುಮಾರಸ್ಕಾಮಿ ಜವೆ 9 


ಉತ್ತರ ಕರ್ನಾಟಕದಲ್ಲಿ ಸೊಂಡೂರಿನ ಕುವಕಾರ 
ಸ್ವಾಮಿ ಬೆಟ್ಟವು ಒಂದು ಕ್ಷೇತ್ರ.! ಶ್ರೀಮದ್ರಾಮಾಯಣದ 
ಕಿಷ್ಕಿಂಧಾ ಕಾಂಡದಲ್ಲಿ ಉಲ್ಲೇಖಿತವಾದ "ಕಾರ್ತಿಕೇಯ 
ವನ'ವೂ ಈ ಕ್ಷೇತ್ರವೇ ಎಂದು ನಂಬಿಕೆ. ಇಲ್ಲಿಯ ಬೆಟ್ಟದ 
ಮೇಲಿರುವ ಶ್ರೀ ಪಾರ್ವತೀ ಮತ್ತಾ ಶ್ರೀ ಕಾರ್ತಿಕೇಯ 
ದೇವಾಲಯಗಳು ಈ ಭಾಗದಲ್ಲೆಲ್ಲ ಸುಪ್ರಸಿದ್ಧ, ಗರ್ಭ 
ಗುಡಿಯೊಳಗಿನ ಪೂಜೆಗೊಳ್ಳುತ್ತಿರುವ ಪಾರ್ವತೀದೇವಿ 
ಮತ್ತು ಕಾರ್ತಿಕೇಯ ಪ್ರತಿಮೆಗಳು ದೇವಾಲಯಗಳೊಳ 


ಹ್‌ ಮತ ವ ನ ಎಪೀಮೆ ಎವೆ ತಾ ರ 
ಗಿನ ಮತ್ತು ಹೊರಗಿನ ಬೇರೆ ಬೇರೆ ಕಾಲದ ಅಪರೂಪ 
ಇ 


ಮಹಿಮೆಯು ಬೆಳವಣಿಗೆ ಬಗ್ಗೆ ಕೆಲವು ಐತಿಹಾಸಿಕ ಅಂಶ 
ಗಳನ್ನು ಸೂಚಿಸುತ್ತವೆ. 

ಪ್ರೀ ಕುಮಾರಸ್ವಾಮಿ ದೇವಾಲಯದ ಹತ್ತಿರದಲ್ಲಿ 
ದು ತಗ್ಗಿನಲ್ಲಿ, ಬಲಬದಿಗೆ ತಾಯಿ ಪಾರ್ವತೀ 
ತಗ್ಗಿನಲ್ಲಿ ನೆಲಮಾಳಿಗೆಯಂಥ 
ಶಿವಲಿಂಗವಿದ್ದು ಇದಕ್ಕೆ “ನಾಗನಾಥೇಶ್ವರ' 
ಸರು. ಅಲ್ಲದೆ "“ಪಾತಾಳೇಶ್ವರ' ಎಂದೂ 
ನೆಲಮಾಳಿಗೆಯು ಜೌಕೋನದ ಒಂದು 


ಗರ್ಭಗುಡಿ. ಇದರ  ಮೂಲಿಗಂಬಗಳ ಶೈಲಿಯನ್ನು 
ಗಮನಿಸಿದರೆ, ಇದು ಸು. ೧೧-೧೨ನೇ ಶತವರಾನದ್ದೆಂದು 
ಹೇಳಬಹುದು. ಗರ್ಭಗುಡಿಯೊಳಗೆ ಶಿವಲಿಂಗದ ಬದಿಯ 
ಲ್ಲಿಯೇ ಬಾದಾಮಿ ಚಾಲುಕ್ಕ ಶೈಲಿಯ ಜನಾರ್ಧನ 
ಶಿಲ್ಪವಿದೆ. ಈ ದೇವಾಲಯದ ಬಾಗಿಲಲ್ಲೇ ಸು. ೨-೩ನೇ 
ಶತವಕಾನದ ಒಂದು ಬಿಡಿ ನಾಗರಾಜ ಶಿಲ್ಪವಿದೆ. ಇದನ್ನು 
ಗೋಡೆಯಲ್ಲಿ ಸೇರಿಸಲಾಗಿದೆ. ಪಂಚಪಾಂಡವರು ಕೂಡ 
ತಮ್ಮ ಅರಣ್ಯವಾಸದಲ್ಲಿ ಇಲಿಯ ಕಾರ್ತಿಕೇಯನ ದರ್ಶನ 
ಮಾಡಿ ತಮ್ಮ ಹೆಸರಿನ ಒಟ್ಟು ಆರು ಶಿವಲಿಂಗಗಳನ್ನು 
ಸ್ಥಾಪಿಸಿದರಂತೆ. ಪಾತಾಳೇಶ್ವರ ಗುಡಿಯ ಮೇಲೆ ಒಂದಾ 
ಕಟ್ಟೆಯೊಳಗೆ ಸು. ೫ನೇ ಶತಮಾನದ ಹಾಗೂ ಅನಂತರ 
ಕಾಲದ ವಿಷ್ಣು (ಶ್ರಿವಿಕ್ರಮ)ವಿನ ಮೂರ್ತಿಯ ಸು. 
೫ನೇ ಶತವಕಾನದ ಶಿವಲಿಂಗಗಳು, ಸು. ೧೦ನೇ 
ಶತವಠಾನದ ಸೂರ್ಯ ಶಿಲ್ಪಗಳಿವೆ. ಈ ನಾಗನಾಥೇಶ್ವರ- 
ಪಾತಾಳೇಶ್ವರ ಗುಡಿಯು ನೈಖಯತ್ಯಕ್ಕೆ ಸುಪ್ರಸಿದ್ಧ ಸು. 
೯ನೇ ಶತಮಾನದ ಅಂತ್ಯದ ೧೦ನೇ ಶತಮಾನದ ಆದಿ 
ಭಾಗದ ಕಾರ್ತಿಕೇಯ ದೇವಾಲಯವು ಮತ್ತು ಇದರ 
ಬಲಬದಿಗೆ ೮ನೇ ಶತಮಾನದ ಪಾರ್ವತೀ ದೇವಾಲಯವು 
ಇವೆ. ಇವುಗಳೆಲ್ಲವನ್ನು ಒಳಗೊಂಡು ಸುತ್ತಲೂ ವಿಜಯ 


* ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಸರು, ಸ್ನಾತಕೋತ್ತರ ಕೇಂದ್ರ, ವಿಜಾಪುರ 
ಕೆ, ೧೯೪೮, ಶ್ರೀ ಕುಮಾರಸ್ಥಾಮಿಯು ಸಿಕ್ಕದ್ದು, ಬಳೆಗಟ್ಟಿ ಕೊಟ್ರಪ್ಪ, ನಿಂಬಳಗೇರಿ 
ಕ್‌ ಲ ಸಂಶ ತ್ರೆ ವಂದೆ. ಸ ಫೆ ಸುನಿ ಸೆ 
ಶಾಸ್ತ್ರಿ, ೧೯೫೫, ಶ್ರೀ ಸ್ಕಂದ ಕ್ಷೇತ್ರೆ ಮಹಾತ್ಮೆ, ಶ್ರೀ ಕುಮಾರಸ್ವಾಮಿ ದೇವಸ್ಥಾನ, ಸೊಂಡೂರು 


"J 
2 ಆಧು ಇ 
ered 
1 ರಾಮರಾವ್‌ 8 
ಕ್ರ 
ತ ಇ್ಲ ಬಾಜ ಪ್‌ ಕಾಶ ಗಿ 
ಬ್ರಹ್ಮಶಠ್ರೀ ಬಾಲಚಂದ 
ಬಿಳಿ ಸ 
ನಮಿ ಫಾ ಕೂ ಕಾ ಬ ಮೆ 
2 ಪಂ. ಚಿನ ಸ್ವಾಮಿಶಾಸ್ತ್ರಿ ಕ..ಮತ್ತು ಲಿ ಶಾಸ್ತ್ರಿ 


ಸ್ತ್ರಿ, ದ್ವಿ. ಎಚ್‌.,(ಸಂ) ೧೯೫೮, ಶ್ರೀ ಮದಾ ಿಲ್ಮೀಕಿ ರಾಮಾಯಣಮ್‌, 


ನಗರ ಕಾಲದ ಕೊನೆಯ ಹಂತದ ಮಹಾದ್ವಾರ, ಚಂದ್ರ 
ಶಾಲೆ ಮೊದಲಾದವುಗಳಿಂದ ಕೂಡಿದ ಪ್ರಾ ಅರವನ. 


ದೇವಾಲಯ ಸಂಕೀರ್ಣದ ಹೊರಗೆ ಸಮೀಪದಲ್ಲಿ 
ರುವ ಕೊಳವನ್ನು “ಅಗಸ್ತ್ಯ ತೀರ್ಥ”ವೆಂದು ಕರೆಯ 
ಲಾಗುತ್ತಿದೆ. ಇದರ ನೈಯತ್ಯ ಮೂಲೆಯ ಕಟ್ಟೆಯಲ್ಲಿ 
ಸು. ೧೦ನೇ ಶತವಕಾನದ ಒಂದು ಸುಂದರವಾದ ಅನಂತ 
ಶಯನ ಮೂರ್ತಿಯಿದೆ. ಕೊಳದ ಕಟ್ಟೆಯ ಹೊರಬದಿಯ 
ಲ್ಲಿಯ ಒಂದು ಸಣ್ಣ ಗುಡಿಯಲ್ಲಿ ಸು. ೨ನೇ ಶತಮಾನದ 
ಡೊಳ್ಳು ಹೊಟ್ಟೆಯ ದಂಡಧಾರಿ ಕಂಬ್ದ ಯಕ್ಷನ ಒಂದು 
ಶಿಲ್ಪವಿದೆ. ಕಥೆಯ ಪ್ರಕಾರ ಇದು "ಅಗಸ್ತ್ಯ ಖಷಿ' 
ಶಿಲ್ಪ. ಆದರೆ ಇದರಲ್ಲಿ ಜಟೆ, ಗಡ್ಡ, ರುದ್ರಾಕ್ಷಿಮಾಲೆ 
ಮೊದಲಾದ ಯಣಾವುದೇ ಯತಿ ಲಕ್ಷಣಗಳಿಲ್ಲ. 


ಇಲ್ಲಿಯ ಕುಬ್ಬಯಕ್ಷ, ನಾಗ, ಚತುವರ್ಣಖ 
(ಬ್ರಹ್ಮ). ಸ್ಕಂದ (?), ವಿಷ್ಣು (ತ್ರಿವಿಕ್ರಮ), ಸೂರ 


ಪ ಕ 
ಮೊದಲಾದ ಮುಖ್ಯ ಶಿಲ್ಪಗಳ ಬಗ್ಗೆ ನನ್ನ ಇತರ 
ಮೂರು ಲೇಖನಗಳ ವವೇಚಸಿದ್ದೇೆ. ಪ್ರಸ್ತುತ 

R ಲೇಖನದಲ್ಲಿ ಶ್ರೀಮುಪ್ರಾಮಾಯಣದ ಕಾರ್ತಿಕೇಯ 


ವನ'ವು ಈ ಕುವರಾರಸಾ ಮಿ ಬೆಟ್ಟವಾಗಿರಬಹುದೆ ? 
ಎಂಬುದನ್ನು ಮತ್ತು ತತ್ಸಂಬಂಧ ಕೆಲವು ಸಾಂಸ್ಕೃತಿಕ 
ಹಾಗೂ ಐತಿಹಾಸಿಕ ಅಂಶಗಳನ್ನು ವಿವೇಚಿಸಲಾಗಿದೆ. 


ಸ್ಥ ಳಿಯ ಕಥೆ : ಸ್ಥಳಿಯ ಕಥೆಯ* ಪ್ರಕಾರ 
ದೇವತೆಗಳ ಮಹಾ ಸೇನಾನಿ ಕಾರ್ತಿಕೇಯನು ತಾರಕಾ 
ಸುರ ಮೊದಲಾದ ಅಸುರರನ್ನು ಸಂಹಾರ ಮಾಡಿದ 
ಮೇಲೆ ಇಲ್ಲಿಯ “ಲೋಹಾಚಲ'ಕೆ ಕಃ ಬಂದು ನೆಲೆಸಿದನಂತೆ. 
ಆದ್ದರಿಂದ ಈ ಸ್ಥಳವು "ಸ್ಕಂದ ಕ್ಷೇತ್ರ'ವೆಂದು ಕ್ರಮೇಣ 
ಪ್ರಸಿದ್ಧವಾಯಿತು. ಸೈಂದನು ನೆಲೆಸಿದ ಸ್ಥಳದಲ್ಲಿಯೇ 
ತರುವಾಯ ಶ್ರೀ ಕಾರ್ತಿಕೇಯ ದೇವಾಲಯವು 


3 ಸುಂದರ ಅ, ೧೯೮೩, “ದಿ ಟೆಂಪಲ್ಸ್‌ ಆಂಡ್‌ ನೊ 


ಜರ್ನಲ್‌ ಜಾ? ದಿ ಕರ್ನಾಟಕ ಯುನಿವರ್ಸಿಟಿ (ಸೋಷಿಂ 


೧೯ ೮೩, “ಟೂ ರೇರ್‌ ಸ ಸ್ಟ ಲ್‌ ಕ ಸ ಲ! ೦ ಸೊಂಡ ಸೂರ್‌, 


ಈ 


ವಾಲ್ಕೂಂ, ies (ಆಚ ನಲ್ಲಿ) 
4 ರಾಮರಾವ್‌ ಕೆ., ಪೂರ್ವೋಕ್ತ 


5 ಫಂ. ಚಿನ್ನಸ್ವಾಮಿಶಾಸ್ತ್ರಿ ಮತ್ತು ಸುಬ್ರಮಣ್ಯಶಾಸ್ತಿ p 


ಬ 


೧೬೬ 


ನಿವರ್ಷಾಣವಾಯಿತು. ಈ ದೇ ದ ಅನತಿ ದೂರೆ 
ದಲ್ಲಿ ಮತ್ತೊಂದೆಡೆಯಲ್ಲಿ ವಿಷ್ಣಾವು ಸ್ಥಾಪಿಸಿ ಪೂಜಿಸಿದ 


ನೆಂದು ನಂಬಲಾದ “ಶ್ರೀಹರಿ ಶಂಕರ” ಲಿಂಗವಿದೆ. 
ಬೆಟ್ಟದ ಕಣಿವೆಯಲ್ಲಿರುವ ಈ ದೇವಾಲಯವು ಚಿಕ್ಕದಾಗಿ 
ದ್ದ ರೂ ಅಚ ಕೆಟ್ಟ ಗಿದ್ದು , ಸು. ೯ನೇ ಶಶವಕಾನ 
ಉತ್ತರ ಭಾಗದ ಶೈಲಿಯ ಇದರ ವಾಸ್ತುಶಿಲ್ಪವು 
ಮನಸ್ಸಿಗೆ ಹಿಡಿಯುವಂತಿದೆ. 


ಕಾರ್ತಿಕೇಯನು ಇಲ್ಲಿ ನೆಲೆ ನಿಂತ ಮೇಲೆ ಸಕಲ 
ತೀರ್ಥಾಭಿನಕಾನಿ ದೇವತೆಗಳು ಅಣಿವಕಾದಿ ಅಷ ಸಿದ್ಧಿ 
ದೇವತೆಗಳು, ಚೌಷಪ್ಮಿ ಯೋಗಿನಿಯರು, ಸೆಪ್ಪವಣತ ಕೆ 
ಯರು ಮೊದಲಾದ ದೇವತೆಗಳು, ಬುಷಿವರ್ಯರು ಇಲ್ಲಿ 
ನೆಲೆಸಿದರಂತೆ. ಕ್ರಮೇಣ ಇದು ಒಂದು ಸಿದ್ಧ ಕ್ಷೇತ್ರ 
ವೆಂಬ ನಂಬುಗೆ ಬೆಳೆದು ಅದು ಬಲವಾಯಿತು. ಇಲ್ಲಿಯೇ 
ನರರ ಕಾರ್ತಿಕೇಯ ಕ ಕಃ ಈ ದೇವರಿಂದ 
; ತಿಳಿದುಕೊಂಡನಂತೆ. 


ಮತ್ತು ತೀರ್ಥವನ್ನು ನಿ A ಪ್ರಾಶಸ್ತ್ಯ ವನ್ನು 
ಹೆಚ್ಚಿಸಲು ವಂತ್ತತ್ತಿ nid -ಇದರಲ್ಲಿ ಶ್ರೀ 


ಒಣರು ಪಂಚವಟಿಯಿಂದ ಕಿಷ್ಕಿಂಧೆಗೆ 


ಹೋಗುವಾಗ ಇಲ್ಲಿ ಶ್ರೀ ಕಾರ್ತಿಕೇಯ ದರ್ಶನ ವರಾಡಿ, 


ಪ್ರಬಲವಾದ ಬಾಣಗಳನ್ನು ಮಾಡಿಸಿಕೊಂಡನಂತೆ. ಈ 
ಶಿ: ಯಣದಲ್ಲಿಯೂ ಇರುವುದು 

ಕಿಷ್ಕಿಂಧಾ ಕಾಂಡದ ಅಷ್ಠ ಕಮ 

೨೩ನೇ ಶ್ಲೋಕಗಳು5 ಹೀಗಿವೆ. 

ಚರ್‌ ಇನ್‌ ಸೊಂಡೊರ್‌ : ದೆಯರ್‌ ಇಂಪ್ಲಿಕೇಶನ್‌”, 

ಸಂ. ೧೯, ಧಾರವಾಡ, ಪುಟಗಳು ೪೨-೪೭ 

” ಸ್ಪಡೀಸ್‌ ಇನ್‌ ಇಂಡಿಯನ್‌ ಕಲ್ಚರ್‌ (ಪ್ರೊ 

ಪುಟಗಳು ೨೭೯-೨೮೪ 


ಕರ್ನಾಟಕ” ಪ್ರೊ॥ ಎಚ್‌. ವಿ. ತ್ರಿವೇದಿ ಫೆಲಿಸಿಟೇಶನ್‌ 


ಪೂರ್ವೋಕ್ತ 


5 
@ 


ನೆ 


ಚ 


ಹಾಸಿ 


ಇಮೇಹಿ ಮೇ ಮಹಾ ವೇಗಾಃ ಪಶ್ತಿಣಸ್ತಿಗ್ಮ ತೇಜಸಃ ನೆಲೆಸಿದ ಸ್ಥಳ 'ಲೋಹಾಚಲ'ವೆಂದು ಹೇಳಿದೆ. ಈ 
ತ್ರಿ ಕೇಯ ವ ಇದೋ ತಾಃ ಾ ಹೇಮ 5 
ಕಾರ್ತಿಕೇಯ ವನೋದ್ಭೂತಾಃ ಶರಾ ಹೇವ ಲೋಹಾಚಲವೇ ಕುಮಾರಸ್ವಾಮಿ ಬೆಟ್ಟವೆಂದು ಗುರುತಿಸ 
ವಿಭೂಷಿತಾಃ (೨೨ 
ಭೂಷಿತಾಃ (೨೫ ಬಹುದು, ಇಲ್ಲಿ ಅತ್ಯುತ್ತಮ ದರ್ಜೆಯ ಕಬ್ಬಿಣದ ಅದಿರು 


ಕಂಕಪತ್ರ ಪ್ರತಿಚ್ಛನ್ನಾ ಮಹೇಂದ್ರಾಶನಿಸಂನಿಭಾಃ । ಅಶಿ ಹೇರಳವಾಗಿ ಇಡೆ. ಇರಿ ಆಗ ಕೊಡ ಪನ 
ಸುಪರ್ವಣಃ ಸುತೀಕ್ಷಾಗ್ರಾಃ ಸರೋಷ ಇವ isi ಎ ga ಕ ಸಟ್ಟಾ. ನಶಾ 
ಡೆ ಪನ್ನೆಗಾಃ 1 (£೩) ದಕ್ಷ ಕಬ್ಬಿಣ ಅದಿರಿನ ಸಂಗ್ರಹ ಕಾರ್ಯ ನಡೆಯುತ್ತಿದೆ. 
ಈ ಬೆಟ್ಟದ ಮೇಲೆಯೇ ಕುಮಾರಸ್ವಾಮಿ, ಪಾರ್ವತೀ, 
ಈ ಶ್ಲೋಕಗಳಲ್ಲಿಯ ಕಾರ್ತಿಕೇಯನನ ಎಂಬ ಶಿವ ದೇವಾಲಯಗಳಿವೆ. ಇವೂ ಕೂಡ ೮-೧೦ನೇ 
ಹದ ಸಮಸ್ಯ ಸಮಕಾರ್ಹ, ಶತವರಾನದವು. ಪ್ರಚಲಿತ ಸ್ಥಳಿಯ ಪರಂಪರೆಗಳಿಗನು 
i ರಾಮಾಯೊಣದಲ್ಲಿಯ ಉಲ್ಲೇಖ ಗುಣವಾಗಿ ಈ ದೇವಾಲಯಗಳು, ಮೂರ್ತಿಶಿಲ್ಪಗಳು 
ವನ್ನು ಗಮನಿಸೋಣ. ಕುಮಾರಸ್ವಾಮಿ ಬೆಟ್ಟ ದಿಂದ ಸು. ಸರಾಸವಸ ಸಜ ಆಯಾಯ ಕಾಲದಲ್ಲಿ 
೩೦ ಕಿ.ಮಿ. ಈಶಾನ್ಯಕ್ಕಿರುವ ಕುಡುತಿನಿ (ಬಳ್ಳಾರಿ ತಾ... ನರು ಈ ಸ್ಥಳವನ್ನು ಲೋಹಾಚಲವೆಂದು ನಂಬಿದ್ದ 
ಮತ್ತು ಜಿಲ್ಲೆ)ಯಲ್ಲಿಯೂ “ಕಾರ್ತಿಕೇಯ ತಪೋವನ' ರೆಂಬುದು ಸ್ಪಷ್ಟವಾಗುತ್ತದೆ. ಈ ಲೋಹಾಚಲವೇ 


ಎಂಬ ಉಲ್ಲೇಖವು ಅಲ್ಲಿಯ ೧೦ ರಿಂದ ೧೩ನೇ ಹಿಂದು ದೊಡ್ಡ ವನವಾಗಿದ್ದು, ಈ ಗಿರಿವನದಲ್ಲಿ 
ಶತವಕಾನದ ಒಂಭತ್ತು ಶಾಸನಗಳಲ್ಲಿವೆ. ಮತ್ತು ಇಲ್ಲಿ ಕಾರ್ತಿಕೇಯ ದೇವಾಲಯವಿರುವುದರಿಂದ ಇದೇ 
೧೦ನೇ ಶತಮಾನದ ಕುಮಾರಸ್ವಾಮಿ ದೇವಾಲಯವೂ ರಾಮಾಯಣದ "ಕಾರ್ತಿಕೇಯ ವನ'ವೆಂದು ತರ್ಕಿಸ 
ಇದೆ. ಕೋಳೂರಿನಲ್ಲಿಯೂ ಒಂದು ಕುಮಾರಸ್ವಾಮಿ. ಬಹುದು. ಆದರೆ ಈ ತರ್ಕವನ್ನು ಪುಷ್ಮೀಕರಿಸುವ 
ದೇವಾಲಯವಿದೆಯೆಂದಷ್ಟೆ ಕೇಳಿದ್ದೇನೆ. ಹೀಗೆ ಈ  ಪರಾವೆಗಳೇನಾದರೂ ಇವೆಯೆ ? 

ಪ್ರದೇಶದಲ್ಲಿ ಒಂದಕ್ಕಿಂತ ಹೆಚ್ಚು ಕಾರ್ತಿಕೇಯ ಸ್ಥಾನ 
ಗಳಲ್ಲಿ ರಾವನಾಯೆಣದ "ಕಾರ್ತಿಕೇಯ ವನ' ಯಾವುದು 


ಎಂಬ ಪ್ರಶ್ನೆ ಸಹಜವಾಗಿಯೇ ಏಳುತ್ತದೆ. 


'ಕಾರ್ತಿಕೇಯದೇವ ಶಪೋವೆನ' ಎಂಬ ಸ್ಥಳವನ್ನು 
ಗುರುತಿಸುವಲ್ಲಿ ಕುಡುತಿನಿಯ ಎಂಟು ಶಾಸನಗಳಲ್ಲಿಯ 
ಕೆಲವೊಂದು ಅಂಶಗಳು ಗಮನಾರ್ಹ. ಏಕೆಂದರೆ ಇವು 
ಸ್ಥಳಿಯ ಕಥೆಯ ಪ್ರಕಾರ ಕಾರ್ತಿಕೇಯನು ಗಳಲ್ಲಿ ಕಾರ್ತಿಕೇಯ ತಪೋವನದ ಉಲ್ಲೇಖವಿದೆ. 


“ಕಾರ್ತಿಕೇಯ ತಸೊ:ನನ” ಉಚ್ಲೇಖನಿರುವ ಕಂಡುತಿನಿಯಲ್ಲಿಯ ಶಾಸನಗಳು6 


೧. ೯೪೭ ರಾಷ್ಟ್ರಕೂಟ (ರಾ) ಶಾಸನದ ಎರಡನೇ ಸಮಧಿಗತ ಪಂಚಮಹಾ ಲೋಕಯ್ಯ 


ಮುಮ್ಮಡಿ ಕೃಷ್ಣ ಭಾಗದಲ್ಲಿಯ ಶಬ್ದ ವ್ರತ ಜಪ ಗಾವುಣ್ಣ 
| ಉಲ್ಲೇಖ ನಿಯಮ ಹೋಮ 
ಕಾರ್ತಿಕೇಯ ಸಂಯುಕ್ತ ತಪೋವನಾಧಿಪತಿ 
ತಪೋವನ 
೨. ೯೭೧ ರಾ. ಕೊಟ್ಟಿಗ ಉಲ್ಲೇಖವಿಲ್ಲ ಉಲ್ಲೇಖವಿಲ್ಲ ಸ್ಕಂದ ದೇವ ಪ್ರತಿಷ್ಠೆ 
೩ ೯೯೬ ಕೆಲ್ಯಾಣ ಚಾಲುಕ್ಕ ಕಾರ್ತಿಕೇಯ ಅಧಿಪತಿ ಸಮವಮದಿಗತ.... ಶಾಸನದ ಈ ಭಾಗ 
(ಕ. ಚಾ) ತಪೋವನ ಸಂಯುಕ್ತ ಹಾಳಾಗಿದೆ 
ಅರುವ ಮಲ್ತಿದೇವ 
(೨ ತೈಲ) 


ಇ೭ಹಾಸ ದರ್ಶನ 4 ೧೬೭ 


೪, ೧೦೯೮ ಕ. ಚಾ. ತ್ರಿಭುವನ ೧) ಕಾರ್ತಿಕೇಯ ೧) ಸ ದಣ್ಣಾಸನಿ ವಿಶ ರೂಪ 
ನವೆಂಬರ್‌ ಮಲ್ಲ (೬ನೇ ದೇವ ತಪೋವನ ಬ್ರಹ್ಮಚಾರಿ 
ವಿಕ್ರೆವಣಾದಿತ್ಕ) ೨) ಶ್ರೀ ಕಾರ್ತಿಕೇಯ, ೨) ಕೊಟ್ಟಿ ತೊಡೆಯ 
ಪಾದ ಪದ್ಮೊೋಪಜಿತ ಸ್ಥಾನ ಐದು ವೆರ್ಗ 
೫. ೧೦೯೯ ಕ ೧) ೩ ೧) ಹ i 
ಜುಲೈ ೨) ks ೨) 
೬. ೧೧೧೯ ೧) ಚ ೧) | ದಣ್ಮಾಸನಿ ಯಶೋ 
೨) 7 ೨) ಧರ ಬ್ರಹ್ಮಚಾರಿ 
೭. ೧೧೨೦ yl ೧) | ೧) ie ದಣ್ಗಾಸನಿ ಮಾಧವ 
೨) ೨) 7 ಬ್ರಹ್ಮಚಾರಿ 
೮. ೧೧೪೮ ಇಮ್ಮಡಿ ಜಗದೇಕ ಎ. 4 ೧) ದಂಡಸಾನಿ ಲೋಹ 
ಮಲ್ಲ ೨ ” ೨) is ಸಾನಿ ವಕಾಧವ 
ಬ್ರಹ್ಮಚಾರಿ 
೯. ೧೨೦೭ ಹೊಯ್ಸಳ ಇವ್ನು ) ” ೧) ks ವಿಷ್ಣುಕರ ಬ್ರಹ್ಮ- 
ವೀರ ಬಲ್ಲಾಳ ೨) ೨) ಚಾರಿ 
೧೦. ೧೨೧೯ Ks ೧) ೧) | ದಂಡಸಾನಿ ಲೋಹ 
೨) ಡೆ ೨) 4 ಸಾನಿ ಉದಯಾಕರ 
ಬ್ರಹ್ಮಚಾರಿ 


೧) ಕುಡುತಿನಿಯಲ್ಲಿಯ ರಾಷ್ಟ್ರಕೂಟ ದೊರೆ 
ಕೊಟ್ಟಿಗನ ಕಾಲದ ಸ್ಕಂದದೇವನ ಪ ಶ್ರತಿಷ್ಠಾಪನೆಯನು 
ತಿಳಿಸುವ ಶಾಸನದಲ್ಲಿ ಕಾರ್ತಿಕೇಯ ತಪೋವನ ಮಂತ್ಸು 


ಅದರ ಅಧಿಪತಿಯ ಉಲ್ಲೇಖವಿಲ್ಲ. ಕಂಡಂತಿನಿಯ 
ವಲಯದಲ್ಲಿ ಕಾರ್ತಿಕೇಯ ತಪೋವನವಿದ್ದಲ್ಲಿ 
೧೧೨ ಎಣ 


ತರುವಾಯದ ಕಾಲದಲ್ಲಿ ಇಂಥ ಸಂದರ್ಭಗಳಲ್ಲಿ ಉಲ್ಲೇಖ 
ಸಿದಂತೆ ಸ್ಕಂದ ಮೂರ್ತಿ ಪ್ರತಿಷ್ಠಾಪನೆ ಕಾಲದಲ್ಲಿ ಈ 
ತಪೋವನದ ಹಾಗೂ ಅದರ ಅಧಿಪತಿಗಳ ಉಲ್ಲೇಖವು 
ಸಮಂಜಸವಾಗುತ್ತಿತತ್ತಿ. ಆದರೆ ಇದಿಲ್ಲದಿರುವುದು 
ಕುತೂಹಲಕಾರಿಯಾಗಿದೆ. 


೨) ಕಂಡುತಿನಿ ಅಗಸೆ ಬಾಗಿಲಿನಲ್ಲಿರುವ ರಾಷ್ಟ್ರ 
ಕೂಟ ಮುಮ್ಮಡಿ ಕೃಷ್ಣನ ಕಾಲದ ಶಾಸನ (ಕ್ರಿ.ಶ. 
ಣು 


೯೪೭)ದಲ್ಲಿ “ಕಾರ್ತಿಕೇಯ ತಪೋವನ' ಮತ್ತೂ ಅದರ 


೧೬೮ 


ಅಧಿಪತಿ ಲೋಕಯ್ಯ ಗಾವುಣ್ಣ ಉಲ್ಲೇಖವೇನೋ ಇದೆ. 
ಆದರೆ ಈ ಲಿಪಿಕಲ್ಲಿನಲ್ಲಿ ಎರಡು ಶಾಸನಗಳಿವೆ. 
ಮೊದಲನೇ ಶಾಸನವು ರಾಷ್ಟ್ರಕೂಟ ಅರಸನ ಕಾಲದ್ದು. 
ಇದರಲ್ಲಿ ಈ ಅರಸನ ಕಾಲದಲ್ಲಿ ಕುರುಗೋಡಿನ ಮಹಾ 
ಜನರು ದಂಕಮ್ಮ ದೇವಾಲಯಕ್ಕೆ ಭೂಮಿದಾನ 
ವಠಾಡಿದಂದನ್ನು ತಿಳಿಸಲಾಗಿದೆ. ಕಾಲ ಮುತ್ತು ಅರಸನ 
ನಿರ್ದೇಶನವಿಲ್ಲದೆ ಎರಡನೇ ಶಾಸನದಲ್ಲಿ ಕಾರ್ತಿಕೇಯ 
ತಪೋವನಾಧಿಪತಿ ವಂಹಿವಾನ ಲೋಕಯ್ಯ ಗಾವುಣ್ಣ 
ನೆಂಬ ಬ್ರಾಹ್ಮಣನು ಅದೇ ದೇವಾಲಯಕ್ಕೆ ಎಣ್ಣೆಗಾಣ 

ವ ಇದೆ. ಇವನನ್ನು 


ವನ್ನು ದಾನ ವಾಾಡಿದ ವಿಷಯವಷ್ಟೆ 
ದ್‌ ಬ 
ಸ್ವಸ್ತಿ ಸಮಧಿಗತ ಪಂಚ ಮಹಾಶಬ್ದ ವ್ರತ ಜಪ 


ಇದೇ ಪದ ಸಮುಚ್ಚಯವನ್ನು ಕ್ರಿ.ಶ. ೯೯೬ ರಿಂದ 
೧೧೨೦ರ ವರೆಗಿನ ಕಲ್ಮಾಣ ಚಾಲುಕ್ಕ ಅರಸರು ಇಮ್ಮಡಿ 


ಇತಿಹಾಸ ದರ್ಶನ 


ಮರಾರಿ ರಾರಾ ಚರಣ... .. 


ತೈಲ ಮತ್ತು ಆರನೇ ವಿಕ್ರಮಾದಿತ್ಯನ ಕಾಲದ ಐದು 


ಗ 
ಶಾಸನಗಳಲ್ಲಿ ಕಾರ್ತಿಕೇಯ(ದೇವ) ತಪೋವನಾಧಿಪತಿ 
ಗಳಾದ ವಿಶ್ವರೂಪ, ಯಶೋಧರ ಮತ್ತು ಮಾಧವ 


ಬ್ರಹ್ಮಚಾರಿಗಳ ಶಿಷ್ಟಾಚಾರದ ವರ್ಣನೆಯಲ್ಲಿ ಬಳಸ 


ಲಾಗಿದೆ. ಆದ ಕಾರಣ ಮತ್ತು ಭಾಷೆ ದೃಷ್ಟಿಯಿಂದಲೂ 


ಮೋಲೆ. ಉಲ್ಲೇಖಿಸಿದ ಲಿಏಕಲ್ಲಿನ ೨ನೇ ಶಾಸನವು 

ಗೇ ನ್‌ ko] 

ಕಲ್ಲಾಣ ಚಾಲುಕ್ಕ ಕಾಲದ ೦೦-೦೨ನೇ ಶತಮಾನ 
ಕ್ರಿ 


ದ್ದು ಎ ಜ. ಇ ಹೆ ಕ್‌ ಹ ಗ ಡಂ ಇವ y 
ದ್ಲೆಂದು ಮುತ್ತು ರಾಷ್ಟ್ರಕೂಟ ಕೊಟ್ಟಿಗ ಕಾಲದ್ದಲದೆಂದು 
ಎ ಬ್ರ pu ದ್ರ 
py ಶಟ್‌ ಪ ನ್‌ ರಿ pe ಜಾನೆ ಹ 
ತರ್ಕಿಸೆಬಹಂದಂ ಇದರಲ್ಲಿ ಕಾರ್ತಿಕೇಯ ವನ ಹೊರತಗಿ 


ಸ್ಥಳೆದ ನಿರ್ದೇಶನವಿಲ್ಲವೆಂಬುದನ್ನು 

ಸಂದರ್ಭದಲ್ಲಿ ಗಮನಾರ್ಹ. ಉಳಿದ ಐದು ಶಾಸನ 
ಗಳಲ್ಲಿ ಆಯಕಾಯ ಕಾಲದ ನಿವರ್ಕಾಣ ವರಕಾಡಿದ 
ಮಾರ್ತಂಡೇಶ್ವರ, ಸರಸ್ವತೀ ಮತ್ತು ವಿನಾಯಕ (ಕ್ರಿ.ಶ. 
೧೧೧೯), ದುರ್ಗೇಶ್ವರ (೧೧೨೦) ದೇವಾಲಯಗಳಿಗೆ 
ಭೂಮಿದಾನಗಳನ್ನು ಹಾಗೂ ಮೊದಲಿದ್ದ -ಭಗವತೀ 
ದೇವಾಲಯಕ್ಕೆ ಹಿಂದಿದ್ದ “ಪರಮೇಶ್ವರದತ್ತಿ” 
ವರ್ಗಾವಣೆಯನ್ನು "ಕಾರ್ತಿಕೇಯ (ದೇವ) ತಪೋವನ' 
ಆಯಾಯ ಕಾಲದ ಅಧಿಪತಿಗಳ ಮತ್ತೂ ಕೊಟ್ಟಿತೊಣೆ 
(ಕುಡುತಿನಿಯ ಶ್ರೀ ಕಾರ್ತಿಕೇಯ ಪಾದಪದ್ಮೋಪ 
ಜೀವಿಗಳಾದ ಐದು ವರ್ಗಗಳ ಸಮ್ಮುಖದಲ್ಲಿ ವಕಾಡ 


ಸೆಂ ಕೆಂ ದ್‌ pe 
ಲಾಯಿಂತಂಬಂಜೀ ಪ್ರಧಾನಿ 


ತ 
ಹಾ ಫೈ 


ವನ'ವನ್ನು, ಕೊಟ್ಟಿ ತೊಣೆಯನ್ನು ಪ್ರಶ್ಯೆ 
ವಾಗಿ ಉಲ್ಲೇಖಿಸಲಾಗಿದೆ. ಎಲ್ಲಿಯೂ ಇವೆರಡು ಒಂದರ 
ಭಾಗ ಮತ್ತೊಂದಾಗಿದೆ ಎಂಬ ಅನುವಠಾನಕ್ಕೆ ಕಿಂಚಿತ್ತು 
ಅವಕಾಶವಿಲ್ಲ. ಕೊಟ್ಟಿ ತೊಣೆ ಸ್ಥಾನದ ಪಂಚವರ್ಗದವರು 
ಅಲ್ಲಿಯ ಸಮಾಜದ ಗಣ್ಯವರ್ಗದವರಾಗಿದ್ದರು. ಮತ್ತಾ 
ಕಾರ್ತಿಕೇಯ ಸ್ವಾಮಿ ಆರಾಧಕರಾಗಿದ್ದರು. ಆದ್ದರಿಂದ 
ಕಾರ್ತಿಕೇಯವನದ ಅಧಿಪತಿಗಳ ಪ್ರಭಾವವೂ ಈ 
ಪ್ರದೇಶದಲ್ಲಿದ್ದು, ಇಲ್ಲಿ ದಾನ ಧರ್ಮಗಳು ಇವರೆಲ್ಲ 
ಸಮ್ಮುಖದಲ್ಲಿ ನಡೆಯುತ್ತಿತತ್ತಿ. ಕಲ್ಮಾಣ ಚಾಲುಕ್ಕ 


ದ್‌ ನಂ © 
೩c 


2 ಈ ದೆ ಉಟ್ಟ 
ಕಾರ್ತಿಕೀಯಿ 


ಅರಸು ಇಮ್ಮಡಿ ಆಹವಮವಲ್ಲ ಆರನೇ ವಿಕ್ರಮಾದಿತ್ಯನ 
ಕಾಲದಲ್ಲಿ ಇತರ ಗಣ್ಣವೃಕ್ತಿಗಳ ಸಮ್ಮುಖದಲ್ಲಿ 

ಗ ಶಿ ಎ ೬ ಣು 
ಲೊಕ್ಕಿಗದ್ಕಾಣ ಕಾರ್ತಿಕೇಯ ದೇವರ ಮೇಲಿನ ಭಕ್ತಿ 


ಯಿಂದ ಅಷ್ಟೆ ತೂಕದಲ್ಲಿ ನವಿಲುಪೊನ್ನಾಗಿ ಪರಿವರ್ತಿಸ 
ಲ್ಪಟ್ಟಿಶು.  ಇದೆಲ್ಲದರಿದ ಈ ಪ್ರದೇಶದಲ್ಲಿ 
ಕಾರ್ತಿಕೇಯ ತಪೋವನದ ಪ್ರಭಾವ ಎಷ್ಟು ಗಂಭೀರ 
ವಾಗಿತ್ತೆಂಬುದನ್ನು ಸೂಚಿಸುತ್ತದೆ. 


ಕುಡುತಿನಿ ಗ್ರಾಮವು ಒಂದು ಬಯೆಲು ಪ್ರದೇಶ. 
ಇದೆರ ದಕ್ಷಿಣಕ್ಕೆ ಸುವಕಾರು ೨ ಕಿ.ಮೀ. ದೂರದಲ್ಲಿ 
ಬೋಳುಗುಡ್ಡದ ಸಾಲು ಇದೆ. ಈ ಪ್ರದೇಶದಲ್ಲಿ 
ಕಬ್ಬಿಣದ ಆದಿರಿನ ಹೇರಳ ನಿಕ್ಷೇಪವಿದ್ದು, ಇದನ್ನು 
ತೆಗೆಯಂನ: ಕಾರ್ಯದ ಬಗ್ಗೆ ನನಗೆ ತಿಳುವಳಿಕೆಯಿಲ್ಲ. ಆದರೆ 
ಇಲ್ಲಿಯ ಬೆಟ್ಟದ ಭಾಗಕ್ಕೆ "ಲೋಹಾಚಲ'ವೆಂದಾಗಲಿ 
ಹೆಸರಿಲ್ಲ. ಇಲ್ಲಿ ಹಿಂದೆ ಕಾರ್ತಿಕೇಯ ತಪೋವನ ಇದ್ದ 
ಬಗ್ಗೆ ಸ್ಥಳಿಯ ಕಥೆಯಿಲ್ಲ. ಈ ಗ್ರಾಮದಲ್ಲಿ ಶ್ರೀ 
ಕುವಕಾರಸ್ವಾಮಿ, ಈಶ್ವರ, ಸಂಗಮೇಶ್ವರ, ವೆಂಕಟೇಶ್ವರ 
ದೇವಾಲಯಗಳು, ಒಂದು ರಾಮಲಿಂಗೇಶ್ವರ ಮಠ 
(ಜೈನ ?), ದಿಬ್ಬದ ಮೇಲೆ ದರಗಾ (ಮೂಲತಃ 
ದೇವಾಲಯ ದುರ್ಗೇಶ್ವರ ?) ಮತ್ತು ಒಂದು ಚಿಕ್ಕೆ 
ಮೆಟ್ಟಿಲಿನ ಕೊಳ ಇವೆ.? ಶ್ರೀ ಕುಮಾರಸ್ವಾಮಿ ಎಂದು 
ಕರೆಯಲಾದ ದೇವಾಲಯದ ತಳವಿನ್ಮಾಸ, ಅಧಿಷ್ಠಾನ 
ದಲ್ಲಿ ಉದ್ದಕ್ಕೂ ಆನೆಗಳ ಉಬ್ಬುಶಿಲ್ಪಗಳ ಸಾಲು, ೨೪ 
ಕಂಬಗಳಿಂದ ಕೂಡಿದ ವಿಶಾಲ ಸಭಾಮಂಟಪ, ಕಂಬಗಳ 
ವಕಾದರಿ,' ದ್ವಾರಬಂಧದಲ್ಲಿಯ ಮಯೂರ ಶಾಖೆ, 
ಗೋಡೆಯ ಹೊರಮೈಯಲ್ಲಿಯ ಸ್ತಂಭ ಪಂಜರಗಳ 
ಮಾದರಿಗಳ. ಶೈಲಿಯನ್ನು ಗಮನಿಸಿದಾಗ ಈ 
ದೇವಾಲಯವು ೧೦ನೇ ಶತಮಾನದ ಉತ್ತರಾರ್ಧ ಕಾಲ 
ದೆಂದು, ರಾಷ್ಟ್ರಕೊಟಿ ಕೊಟ್ಟಿಗನ ಕಾಲದಲ್ಲಿ ಕಟ್ಟಿಸಿದ 
ಸ್ಕಂದ ದೇವಾಲಯವು ಇದೇ ಆಗಿರಬಹುದೆಂದು ತರ್ಕಿಸ 
ಬಹುದು. ಇದರಲ್ಲಿ ಒಂದರ ಪಕ್ಕದಲ್ಲೊಂದು ಒಟ್ಟು 


ಮೊರು ಗರ್ಭಗುಡಿಗಳಿವೆ. ಒಂದರಲ್ಲಿ ಗಣೇಶನ 
ಮೂರ್ತಿ, ಉಳಿದೆರಡರಲ್ಲಿ ಶಿವಲಿಂಗಗಳಿವೆ. ಸ್ಕಂದ 


ಮೂರ್ತಿಯಿಲ್ಲ, ಇದನ್ನು ಶೋಧಿಸಬೇಕಾಗಿದೆ. ಇಲ್ಲಿಯ 
ವೆಂಕಟೇಶ್ವರ ದೇವಾಲಯವು ಒಂದು ಶ್ರಿಕೂಟಾಚಲ 
ವಾಗಿದ್ದು. ಬಹುಶಃ ಇದೇ ಮಾರ್ತಂಡೇಶ್ವರೆ, ಸರಸ್ವತೀ 


7 ನನ್ನ ಕೋರಿಕೆಯಂತೆ ಶ್ರೀ ವಾಸುದೇವ ಎಸ್‌. ಬಡಿಗೇರ, ಕನ್ನಡ ವಿಶ್ವವಿದ್ಯಾಲಯ, ವಿದ್ಯಾರಣ್ಯ, ಹಂಪಿ ಇವರು ಒದಗಿಸಿ 
ಕೊಟ್ಟ ಕುಡುತಿನಿ ಗ್ರಾಮದಲ್ಲಿಯ ಎಲ್ಲ ದೇವಾಲಯಗಳ ಹಾಗೂ ಸ್ಮಳಿಕರಿಂದ ಸಂಗ್ರಹಿಸಿದ ಮಾಹಿಶಿಯ ಆಧಾರದ ಮೇಲೆ 


ಇತಿಹಾಸ ದರ್ಶನ 


[22] ೧೬೯ 


ಸ... 


ಏನಾಯಕ ದೇವಾಲಯ (ಕ್ರಿ.ಶ. ೧೧೧೯)ವಿರಬಹು 
ದೇನೊ ? ಒಟ್ಟಿನಲ್ಲಿ ಹೀಗೆ ಸ್ಥಳಿಯ ಶಾಸನಗಳ ಮತ್ತು 
ದೇವಾಲಯಗಳ ವಿಶ್ಲೇಷಣೆಯಿಂದ ಕುಡುತಿನಿ ಪ್ರದೇಶ 
ದಲ್ಲಿ ಕಾರ್ತಿಕೇಯ ತಪೋವನ ಇದ್ದುದಕ್ಕೆ ತಕ್ಕ ಆಧಾರ 
ಗಳಿಲ್ಲ. ಹಾಗಾದರೆ ಇದು ಎಲ್ಲಿ ಇತ್ತು ? ಈ ದಿಶೆಯಲ್ಲಿ 
ಸೊಂಡೂರಿನ ಕುಮಾರಸ್ವಾವಿ ದೇವಾಲಯದಲ್ಲಿಯ, 
ಹೊಯ್ಸಳ ಇಮ್ಮಡಿ ವೀರಬಲ್ಲಾಳನ ಕಾಲದ ಶಾಸನ 
(ಕ್ರಿ.ಶ. ೧೨೦೬) ವು ಸಹಾಯಕಾರಿಯಾಗಿದೆ. ಈ ಅರಸನ 
ದಂಡನಾಯಕ ಮಹಾದೇವನು ಹಿಂದೆ ರಾಷ್ಟ್ರಕೂಟ 
ಅರಸು ಮುಮ್ಮಡಿ ಕೃಷ್ಣನು ಇಲ್ಲಿಯ ಷಣ್ಮುಖ 
ದೇವಾಲಯಕ್ಕೆ ದೇವರ ನೈವೇದ್ಯಕ್ಕೆ ಕೊಟ್ಟ ಕೆರೆಯಪಲ್ಲಿ 
ಗ್ರಾಮವನ್ನು ತನ್ನ ಅರಸನ ಆಣತಿಯಂತೆ “ಗುಹಂಗೆ 
ನೈವೇದ್ಯಾರ್ತ್ನಂ" ಮತ್ತೆ ದಾನ ಕೊಟ್ಟನು. ಈ ದಾನ 
ವನ್ನು ಸ್ಮಾನಾಧಿಪತಿಯಾದ “ಜಷ್ಟು ಪ್ರಮುಖಂ 
ಸುರಾರ್ಚಿತ ವಿಷ್ಣು ಪದಾಂಭೋಜ ಮಜಭುಕರಂ ಸರಳ 
ಕಳಾನಿಷ್ಠಾತಂ ಪೆಸರ್ವೆತ್ತಂ” ವಿಷ್ಣುಕರ ಬ್ರಹ್ಮಚಾರಿಯು 
ಪಡೆದನು. ಆದರೆ ಈ ಶಾಸನದಲ್ಲಿ ಈ ಸ್ಥಳವನ್ನು 
ಕಾರ್ತಿಕೇಯ ವನವೆಂದು ವರ್ಣಿಸಿಲ್ಲ. ಆದರೆ ಕುಡುತಿನಿಯ 
ಸ್ವಲ್ಪ ಹೆಚ್ಚು ಕಡಿಮೆ ಇದೇ ಕಾಲದ ಒಂದು ಶಾಸನೌದಲ್ಲಿ 
(ಕ್ರಿ.ಶ. ೧೨೦೭), ವಿಷ್ಣುಕರ ಬ್ರಹ್ಮಚಾರಿಯನ್ನು 
“ಕಾರ್ತಿಕೇಯ ತಪೋವೆನಾಧಿಪತಿ'ಯೆಂದು ಹೇಳಿದೆ. ಈ 
ಅಧಿಪತಿಯ ಹೆಸರಿನಲ್ಲಿಯ : *ಬ್ರಹ್ಮಚಾರಿ' ಪದವು 
ಕುಡುತಿನಿಯಲ್ಲಿಯ ಕಲ್ಯಾಣ ಚಾಲುಕ್ಕ ಹಾಗೂ 
ಹೊಯ್ಸಳ ಕಾಲದ ಒಟ್ಟು ಎಂಟು ಶಾಸನಗಳಲ್ಲಿ 
ಉಲ್ಲೇಖಿತವಾದ “ಕಾರ್ತಿಕೇಯ ತಪೋವನ'ದ ಹಿಂದಿನ 
ಅಧಿಪತಿಗಳ. ಹೆಸರುಗಳಲ್ಲಿಯೂ ಇರುವುದರಿಂದ 
ವಿಷ್ಣುಕರ ಬ್ರಹ್ಮಚಾರಿಯು ಈ ಶಾಸನಗಳ ಕಾರ್ತಿಕೇಯ 
ತಪೋವನಾಧಿಪತಿಗಳ ಪರಂಪರೆಗೆ ಸೇರಿದವನು, ಕುಮಾರ 
ಸ್ವಾಮಿ ದೇವಾಲಯ ಸ್ಥಾನಪತಿ ವಿಷ್ಣುಕರ ಬ್ರಹ್ಮಚಾರಿ 
ಯಕಾದುದರಿಂದ ಕುಡುತಿನಿಯ ಶಾಸನಗಳ ಬ್ರಹ್ಮಚಾರಿ 
ಗಳೂ ಈ ದೇವಾಲಯದ ಸ್ಥಾನಾಧಿಪತಿಗಳೆ. ಇದಲ್ಲದೆ, 
ಈ ಪ್ರದೇಶದ ಭೌಗೋಳಿಕ ಸನ್ನಿವೇಶವು ಕುಮಾರಸ್ವಾಮಿ 
ಬೆಟ್ಟದ ಶಾಸನದಲ್ಲಿದೆ. ಇದರಲ್ಲಿ ಉಲ್ಲೇಖಿಸಿದ ಕೆರೆಯ 


$ ಸೌತ್‌ ಇಂಡಿಯನ್‌ ಇನ್‌ಸ್ಟ್ರಿಪ್‌ಶನ್ಸ್‌. ಸಂ. ೯, ಭಾಗ೦ 


ಗ] 


೧೯೯, ೨೫೨, ೩೨೭ ಮತ್ತು ೩೩೬ 


೨ 


9 ಸೌತ್‌ ಇಂಡಿಯನ್‌ ಇನ್‌ಸ್ಕಿ ಪ್‌ಶನ್ಸ್‌, ಸಂ. ₹, ಭಾಗ 0, 


ಪಳ್ಳಿ, ಹೊನ್ನೊರಾಯಪಳ್ಳಿ, ಬೆಳ್ಳುಪ್ಪೆ, ಲಚ್ಚಿಯನಕಟ್ಟೆ, 
ಸಂಡೂರು, ಒರವಿನಕುಪ್ಪೆ, ಕಡವಿನಬೆಂಜೆ ಮತ್ತು 
ದೇವಗಿರಿ ಮೊದಲಾದ ಗ್ರಾಮಗಳು ಈಗಿನ ಸೊಂಡೂರಿನ 
ಕುಮಾರಸ್ವಾಮಿಬೆಟ್ಟ ಹಾಗೂ ಸುತ್ತಮುತ್ತಲಿನ 
ಪ್ರದೇಶವೇ ಆಗಿದೆ. ಕುಡುತಿನಿಯ ಪ್ರದೇಶದ 
ಸೂಚನೆಯೇ ಇಲ್ಲ. ಕುಡುತಿನಿಯ ಇಮ್ಮಡಿ ಜಗದೇಕ 
ಮಲ್ಲನ ಶಾಸನದಲ್ಲಿ (ಕ್ರಿ.ಶ. ೧೧೪೮) ಕ್ಷೇಶ್ರವೆಂಬಂತೆ 
“ಶ್ರೀ ಸ್ವಾಮಿ ಶತಕೋಟಿ ತೀರ್ಥ'ದ ಉಲ್ಲೇಖ ಎರಡು 
ಕಡೆಗಳಲ್ಲಿವೆ. ಈ ಪದ ಪ್ರಯೋಗ ಸಂದರ್ಭವನ್ನು 
ಸೂಕ್ಷ್ಮವಾಗಿ ಪರಿಶೀಲಿಸಿದರೆ, ಇದು “ಕುಮಾರಸ್ವಾಮಿ 
ಬೆಟ್ಟ'ದ ಮೇಲಿನ ಪಾರ್ವತೀ-ಕುವರಾರಸ್ವಾಮಿ 
ದೇವಾಲಯ ಸಂಕೀರ್ಣದ ಹೊರವಲಯದಲ್ಲಿರುವ 
ಅಗಸ್ತ್ಯ ತೀರ್ಥವೆಂದು ಹೇಳಬಹುದು. ಇದು ಹೆಸರಿಗೆ 
ತಕ್ಕಂತೆ ನೂರಾರು ಯಾತ್ರಿಕರು. ಸ್ನಾನ ವರಾಡಲು 
ಅನುಕೂಲವಾಗಿದೆ. ಈ ಶಾಸನದಲ್ಲಿ ಈ ತೀರ್ಥಕ್ಷೇತ್ರಕ್ಕೆ 
ಕಪ್ಪಡಿ ಯಾತ್ರಿಗಳು ಬರುತ್ತಿದ್ದರೆಂದೂ ಸೂಚಿತವಾಗಿದೆ. 
ಆದ್ದರಿಂದ ಪರಸ್ಪರ ಪೂರಕವಾದ ಕುಡುತಿನಿ ಸೊಂಡೂರಿನ 
ಶಾಸನಗಳ ಆಧಾರದ ಮೇಲೆ ರಾಮಾಯಣದ ಹಾಗೂ 
ಶಾಸನಗಳ “ಕಾರ್ತಿಕೇಯ ತಪೋವನ”ವು ಲೋಹಾಚಲ 
ಕುಮಾರಸ್ವಾಮಿ ಬೆಟ್ಟವೆಂದು ನಿಸ್ಸಂಶಯವಾಗಿ ಗುರುತಿಸ 
ಬಹುದು, ಮತ್ತು ಒಟ್ಟು ೧೦೯೮ ರಿಂದ ೧೨೧೯ರವರೆಗೆ 
ನಿರಂತರವಾಗಿ ಈ ಸ್ಥಾನಾಧಿಪತಿಗಳ ಒಂದು ವಬಖ್ಯ 
ಪರಂಪರೆಯನ್ನು ತಿಳಿಯಲೂ ಸಾಧ್ಯವಾಗಿದೆ. 


ಇನ್ನು ಕಾರ್ತಿಕೇಯದೇವ ಪಾದಪದ್ಮೋಪಜೀವಿ 
ಗಳಾದ ಪಂಚವರ್ಗದವರನ್ನು ಗುರುತಿಸಬೇಕು. ಬಹುಶಃ 
ವಿಶ್ವಕರ್ಮ ಪರಂಪರೆಯ ಪಂಚವಾಳರು (ಕಲ್ಯುಟಿಗ, 
ಕವಕ್ಮಾರ, ಅಕ್ಕಸಾಲಿಗ, ಕಂಚುಗಾರ ಮತ್ತಾ ಬಡಿಗ) 
ಆಗಿರಬಹುದು. 


ಈ ಶಾಸನಗಳಲ್ಲಿ ಮತ್ತೊಂದು ಗಮನಾರ್ಹ 
ಅಂಶವೆಂದರೆ, ಕಾರ್ತಿಕೇಯ ತಪೋವನಾಧಿಪತಿಗಳನ್ನೂ 
ಮೊದಮೊದಲು ದಂಡಸಾನಿಯೆಂದು, ಆಮೇಲೆ ಕೆಲವ 
ರನ್ನು ಲೋಹಸಾನಿ9ಗಳೆಂಬ ವರ್ಣನೆ. ಲೋಹಸಾನಿ 


ಶಾಸನ ಸಂಖ್ಯೆಗಳು : ೬೫, ೭ರ, ೭೮, ೧೬೪, ೧೬೬, ೧೯೭, 


ಇತಿಹಾಸ ದರ್ಶನ 


ಎಂಬ ಪದವು ಇವರು ಇಲ್ಲಿ ಬಹುಶಃ ನಡೆಯುತ್ತಿದ್ದ 


ಲೋಹ ತಂತ್ರಗಾರಿಕೆಗೆ ಮುಖ್ಯಸ್ಥ ರಾಗಿದ್ದರೆಂಬ 
ಅನುಮಾನಕ್ಕೆ ಆಸ್ಪದ ಮಾಡಿಕೊಡುತ್ತದೆ. ಇದು 


ಸರಿಯಾಗಿದ್ದಲ್ಲಿ ಶಾಸನಗಳ ಆಧಾರದಿಂದ ಇಲ್ಲಿ ಹಿಂದಿ 
ನಿಂದಲೂ ವಿಶೇಷವಾಗಿ ಕಮ್ಮಾರಿಕೆ ಇದ್ದುದುದಕ್ಕೆ ಇದು 
ಐತಿಹಾಸಿಕ ಪುರಾವೆಯಾಗುತ್ತದೆ. 


ಥಾಭಾಗವನ್ನು ನೋಡೊಣ. ಶ್ರೀರಾಮ 
ಲಕ್ಷ್ಮಣರು ಕಿಷ್ಕೆಂಧೆಗೆ ಹೋಗಿ ಅಲ್ಲ ಸುಗ್ರೀವಾದಿ 
ವಾನರರ ಸಖ್ಯವನ್ನು ಬೆಳೆಸಿದ ನಂತರ ಸುಗ್ರೀವನು ತನ್ನ 
ರಾಜ್ಯವನ್ನು ತನ್ನ ಅಣ್ಣ ವಾಲಿಯಿಂದ ಪಡೆಯುವುದರಲ್ಲಿ 
ಶ್ರೀರಾಮನು ತನಗೆ ಸಹಾಯ ವಕಾಡಬಹುದು, ಆದರೆ 
ಆ ಮಹಾ ಬಲಿಷ್ಠ ವಾಲಿಯನ್ನು ಎದುರಿಸಿ ಗೆಲ್ಲಲು 
ಶ್ರೀರಾಮನ ಬಾಣಗಳಿಂದ ಸಾಧ್ಯವೇ ಎಂಬ ಸಂಶಯ 
ಪಟ್ಟು ತನ್ನ ಹಾಗೂ ತನ್ನಲ್ಲಿರುವ ಶಸ್ತ್ರಗಳ ಗರಿಷ್ಠ ಶಕ್ತಿ 
ಯನ್ನು, ಸಾಮರ್ಥ್ಯವನ್ನು ಮನವರಿಕೆ ವರಾಡಿಕೊಡುವ 
ಸಂದರ್ಭದಲ್ಲಿ ಹೇಳಿದ ಮಾತು ಮೇಲೆ ಉದ್ಧರಿಸಿದ 
ಸೌ, 
ಶ್ಲೋಕದಲ್ಲಿದೆ. ತನ್ನ ಬಾಣಗಳು ಬೇರೆ ಎಲ್ಲಿಯೂ ಅಲ್ಲ 
“ಕಾರ್ತಿಕೇಯ ವನ'ದಲ್ಲಿ ಸಿದ್ಧವಾದವು. ಅವು “ಹೇಮ 
ವಿಭೂಷಿತಾಃ...ಮಹೇಂದ್ರಾಶನಿ ಸನ್ನಿಭಾಃ...ಸುಪರ್ವಣಃ 
ಕ್ಸಾಗ್ರಾಃ” ಎಂದು ವರ್ಜಸಿ, ಅವು ಅಪ್ರತಿಮ 
[oe 


ಬಲ ಶಸ್ತ್ರಗಳೆಂದು ಹೇಳುತ್ತಾನೆ. ತರುವಾಯ 


24 
೮೨೨, 
(00 
ಲಿ 
ಲ 


ಪ್ರ 
ಸುಗ್ರೀವನನ್ನು ನಂಬಿಸಲು ಈ ಬಾಣಗಳಲ್ಲಿ ಒಂದ 


ರಿಂದಲೇ ಒಂದೇ ಸಾಲಿನಲ್ಲಿದ್ದ ಏಳು ತಾಳೆ ಮರಗಳನ್ನು 


ಕತ್ತರಿಸುತ್ತಾನೆ. 


ಇಲ್ಲಿ ವಾರು ಅಂಶಗಳು ಗಮನಾರ್ಹ. 
ಸುಗ್ರೀವಾದಿಗಳು ಇದ್ದ ಕಿಷ್ಕಿಂಧೆ ಅಂದರೆ ಈಗಿನ ಹಂಪಿ- 
ಆನೆಗೊಂದಿ ಪ್ರದೇಶ. ಮತ್ತು ಈ ಕಾರ್ತಿಕೇಯ ವನ 


ಶಾಸನ ಮತ್ತು ಪ್ರರಾತತ ಸ ಆಧಾರಗಳ ಮೇಲೆ ಬೇರೆಡೆ 
ಚರ್ಚಿಸಿದ್ದೇನೆ.19 


ಎರಡನೆಯದು, ಈ ಪ್ರದೇಶಕ್ಕೆ ಹೊಂದಿಕೊಂಡಂತೆ 
ಇರುವ ಲೋಹಗಿರಿ ಪ್ರದೇಶಕ್ಕೆ “ಕಾರ್ತಿಕೇಯ ವನ' 
ಎಂಬ ಹೆಸರೂ ಕೂಡ ಅಷ್ಟೇ ಪ್ರಾಚೀನವಾಗಿರಬಹುದು 
ಎಂಬ ಅನುವಕಾನ ಬರುತ್ತದೆ. ಇಲ್ಲಿ ಮೂಲ 
ಕಾರ್ತಿಕೇಯ ದೇವಾಲಯವು ಕನಿಷ್ಟ ಶಾತವಾಹನ ಕಾಲ 
ಬೇರೆಡೆಯಲ್ಲಿ ಜರ್ಚಿಸಿ!'ದ್ವೇನೆ. 

ಈ ದಿಶೆಯಲ್ಲಿ ರಾಮಾಯಣದ ಅದರಲ್ಲೂ ಗಮನಾರ್ಹ 
ವಾಗಿ `ಕೆಷ್ಠಿಂಧಾಕಾಂಡ'ದಲ್ಲಿ “ಕಾರ್ತಿಕೇಯ ವನ'ದ 
ಉಲ್ಲೇಖ ಹಾಗೂ ಈ ಉಲ್ಲೇಖದ ಸಂದರ್ಭ ಮತ್ತು 
ಸ್ಥಳ ಅರ್ಥಗರ್ಭಿತವಾಗಿ ಒಂದಕ್ಕೊಂದು ಸಮಂಜಸ 
ವಾಗಿವೆ. ಈ ಶ್ಲೋಕ ಗುಚ್ಛವೂ ಸೇರಿದಂತೆ ೨೫,೦೦೦ 
ಶ್ಲೋಕಗಳುಳ್ಳ ರಾಮಾಯಣ ಮಹಾಕಾವ್ಯವು ಗುಪ್ತ 
ಕಾಲದ ಸು. ೫ನೇ ಶತಮಾನದ ಶಾಸನಗಳಲ್ಲಿ ಉಲ್ಲೇಖಿತ 
ವಾಗಿದೆ. ಆದ್ದರಿಂದ ಈ ಸ್ಥಳಕ್ಕೆ "ಕಾರ್ತಿಕೇಯ ವನ' 
ಎಂಬ ಹೆಸರು ಸುಮಾರು ೪-೫ ಶತಮಾನದ ಹೊತ್ತಿಗೆ 
ಪ್ರಸಿದ್ಧವಾಗಿರಬೇಕು. ಇದಕ್ಕೂ ಮೊದಲು ಈ ಮಹಾ 
ವಾಲ್ಮಿಕೀಮಹರ್ಷಿಗಳಿಗೆ ಈ 
`ಕಾರ್ತಿಕೇಯ ವನ'ದ ವುಹಾತ್ಮೆಯ ಬಗ್ಗೆ ಗೊತ್ತಿದ್ದಿರ 
ಬೇಕು. ಆದ್ದರಿಂದಲೇ ತಮ್ಮ ಕಾವ್ಯದಲ್ಲಿ ಶ್ರೀರಾಮ- 
ಲಕ್ಷ್ಮಣರು ಈ ಕ್ಷೇತ್ರ ದರ್ಶನ ತೆಗೆದುಕೊಳ್ಳುವಂತೆ 


ಮೂರನೆಯದಾಗಿ, ಈ “ಕಾರ್ತಿಕೇಯ ವನ' 
ಪ್ರದೇಶದಲ್ಲಿ  ಲೋಹಶಸ್ತ್ರಗಳು ಸಿದ್ಧವಾಗುತ್ತಿದ್ದು, 
ಇಲ್ಲಿಯ ಶಸ್ತ್ರಗಳು ಗುಣಮಟ್ಟದಿಂದ ಅತ್ಯುತ್ತಮ 
ವಾಗಿದ್ದು, ಇಲ್ಲಿಯ ಶಸ್ತ್ರ ಕಾರ್ಯಗಾರವು ಪ್ರಸಿದ್ಧವಾಗಿರ 
ಬೇಕು. ದೇವತೆಗಳ ಮಹಾಸೇನಾನಿ ಕಾರ್ತಿಕೇಯನು 


ಒಂದಕ್ಕೊಂದು ಹತ್ತಿರವೇ ಇವೆ. ಕಿಷ್ಕಿಂಧೆ ಎಂಬ ಹೆಸರು ಇದ್ದಲ್ಲಿ ಶ್ರೇಷ್ಠ ಶಸ್ತ್ರ ಕಾರ್ಯಗಾರವೂ ಇರುವುದು 
ಕನಿಷ್ಠ ೨೦೦೦ ವರ್ಷಗಳಿಗಿಂತಲೂ ಪೂರ್ವದಿಂದ ಸಮಂಜಸ. ಈ ಸಂದರ್ಭದಲ್ಲಿ ಇನ್ನೊಂದು 
ಆನೆಗೊಂದಿ-ಹಂಪಿ ಪ್ರದೇಶಕ್ಕೆ ಇತ್ತು ಎಂಬುದನ್ನು ಸಮಯೋಚಿತ ವಿಷಯವನ್ನು ನೆನಪು ವಠಾಡಿಕೊಳ ಶೆ 
10 ಸುಂದರ ಅ., ೧೯೮೯೮೪. "ಹಂಪಿ : ದಿ ಏನ್ಸಿಯಂಟ್‌ ಕಿಷ್ಕಿಂಧಾ”, ಡಾ| ವಿ.ಎಸ್‌, ಪಾಠಕ ಫೆಲಿಸಿಟೇಶನ್‌ ಸಂಪುಟ, ಹರ್ಮನ್‌ 
ಪಬ್ಲಿಷರ್‌. ದೆಹಲಿ 
11 ಸುಂದರ ಅ., ೧೯೮೭, ಪೂರ್ವೋಕ್ತ 


೧೭೧ 


ಬಹುದು. ಸೊಂಡೂರಿನ ದಕ್ಷಿಣಕ್ಕೆ ಸುಮಾರು ೫೦ 
ಕಿ.ಮೀ. ದೂರದಲ್ಲಿಯ ಬ್ರಹ್ಮಗಿರಿ? (ಮೊಳಕಾಲ್ಮೂರು 
ತಾ. ಚಿತ್ರದುರ್ಗ ಜಿ.)ಯಲ್ಲಿಯ ಬೃಹತ್‌ ಶಿಲಾ ಸಂಸ್ಕೃತಿ 


(ಸು. ಕ್ರಿ.ಪೂ. ೯೦೦-೨೦೦)ಯ ಹತ್ತು ಕಲ್ಲೊ ಕರಟ ; 


ಉತ್ಸ ನನದಲ್ಲಿ ವಿಶೇಷವಾಗಿ ಈಟಿ, ಭರ್ಜಿ, ಕತ್ತಿ ಬಾಣದ 
ಮೊನೆಗಳು ಗಣನೀಯ ಸಂಖ್ಯೆಯಲ್ಲಿ ಕಂಡುಬಂದವು. 
ಮಸ್ಯಿಯ!3 ೫ನೇ ಪ್ರಕಾರದ ಒಂದು ಕಲ್ಲೋರಿಯಲ್ಲಿ 
ರು ಈಟಿ ಸಿಕ್ಕಿದೆ. ಕ್ರಿ.ಶ. ೧-೨ನೇ ಶತಮಾನದ 
ಸಮಯದಲ್ಲಿ ರೋವರ್‌ ದೇಶದ ವರ್ತಕರು ನಮ್ಮ 
ದೇಶದಿಂದ ವಿಶೇಷವಾಗಿ ಆರಿಸಿಕೊಂಡು ಕೊಂಡವಸ್ತಾ 
ಗಳಲ್ಲಿ ಉಕ್ಕು ಪ್ರಮುಖವಾದುದು. ರೋಮ್‌ ದೇಶದ 
ಸೈನ್ಯ ಸಮಕಾಲಿನ ಪ್ರಪಂಚದಲ್ಲಿ 
ಇದುದು. ತವ್ಮೂ ಶಸ್ತ್ರಗಳಿಗೆ ಭಾರತ 


ಒಟ 
ಖಿ ಣ್‌ ಇ ~ ಆ 
ಉಪಯೋಗಿಸಿದ್ದಿ ರಬಹುದು. ಡೆ ಸೊಂಡೂರು 


ಅತ್ಯಂತ ಬಲಾಢ್ಯ 


ಇ... ಅತ ವ್ಯತ್ತವಂ ವರ್ಜನ 
ಇಲ್ಲಿ, ಕರ್ನಾಟಕದಲ್ಲಿಯೇ ದೊಡ್ಡ ಹಾಗೂ ವ್ಯಾಪಕ 
ಪ್ರವಕಾಣದಲ್ಲಿ ಕಬ್ಬಿಣದ ಅದಿರಿನ ಸಂಗ್ರಹ ಕಾರ್ಯ 
ನಡೆಯುತ್ತಿದೆ. ಇವೆಲ್ಲವನ್ನು ಗಣನೆಗೆ ತೆಗೆದುಕೊಂಡಾಗ 
“ಕಾರ್ತಿಕೇಯ ವನ” ಪ್ರದೇಶದಲ್ಲಿ ಒಂದು ಶಸ್ತ್ರ ಕಾರ್ಯಾ 
ಗಾರವಿದ್ದು, ಅದು ತನ್ನ ಸಿದ್ಧ ವಸ್ತುಗಳಿಗೆ ಉತ್ತರ 


ಭಾರತ ಹಾಗೂ ಇತರ ಪ್ರದೇಶಗಳಲ್ಲಿಯೂ ಕ್ರಿಸ್ತ 


ಬಮ 
ಶಕೆಯ ಆರಂಭದ ಪೂರ್ವದಲ್ಲಿಯೇ ಪ್ರಸಿದ್ಧವಾಗಿರುವ 
ಸಾಧ್ಯತೆ ಇದೆ. 


ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಉಕ್ಕು ಕಾಣಿಸಿ 
ಕೊಳ್ಳು ವುದು ಈ ಭಾಗದ ಬೃ ಹತ್‌ 
ಕರ ಉತ್ತರ ಕರ್ನಾಟಕದಲ್ಲಿ ಈ ಸಂ ಂಸ್ಕೃತಿಯಯ 


ಕ್ರಿ.ಪೂ. ೧೨೦೦ ರಿಂದ ೨೦೦ರ ವರೆಗೆ ಅಸ್ತಿತ್ವ 


12 ಏನ್ನಿಯಂಟ್‌ ಇಂಡಿಯಾ (ಬುಲೆಟಿನ್‌ ಆಫ್‌ ದಿ ಆರ್ಮಿಂ 


13 ಅದೇ, ಸೆಂಪುಟ ೧೩ 


14 ಸುಂದರ ಅ., ೧೯೭೫ : “ದಿ ಅರ್ಲಿ ಟೂಂಬ್ಸ್‌ ಆಫ್‌ ಸೌತ್‌ 


ಪಬ್ಲಿಷಿಂಗ್‌ ಕಂಪೆನಿ, ದೆಹಲಿ 


15 ಮುಧೋಳೆ, ಎಂ. ಎಸ್‌., ೧೯೮೯, ಎ ಟೆಕ್ನಿಕಲ್‌ ಸೃಡಿ 
ಪಿಎಚ್‌.ಡಿ, ಮಹಾಪ್ರಬಂಧ (ಎಂ.ಎಸ್‌. ಯುನಿವರ್ಸಿಟಿ, 


16 ಸುಂದರ ಅ, ೧೯೭೪, “ಫರ್ದರ್‌ ನೋಟಿಸಸ್‌ ಆ 
ಸ್ಕಿ. ಸಂ. ೩, ಭಾಗ ೧, ಯುನಿವ್ಸಿಟಿ ಆಫ್‌ 


೧೭೨ 


ಆಫ್‌ ಮೆಟಲ್‌ ಆಬ್ದಕ್‌ 


pS ೨ ರ್‌ಂ ಜಾ” 
ಫ್‌ ರಾಕ್‌ ಪೇಂಟಿಂಗ್ಸ್‌ ಇನ್‌ ಹಿರೇಬೆನಸಲ್‌”, ಜರ್ನಲ್‌ ಆಫ್‌ 


ಕತತ, ತಿರುವನಂತಪುರಂ, ಪುಟಗಳು ೨೦-೩೨ 


ದಲ್ಲಿತ್ತು. ಸೊಂಡೂರಿನ ಸಮೀಪ ಹಿರೇಬೆನಕಲ್‌ 
(ಗಂಗಾವತಿ ತಾ.) ಹಂಪಿ ಪ್ರದೇಶದಲ್ಲಿ ಹೇರಳವಾಗಿ ಈ 


ಸಂಸ್ಕತಿಯ ನೆಲೆಗಳ ಕುರುಹುಗಳು ಇವೆ. ಈ 
ಸಂಸ್ಕೃತಿಯ ಕಬ್ಬಿಣದ ಉಪಕರಣಗಳ ವೆ ಜ್ಞಾ ನಿಕ 
ಅಧ್ಯಯನದಿಂದ ಇವು ಈ ಪ್ರದೇಶದ ಕಬ್ಬಿಣದ 


ಅದಿರನ್ನು ಸಂಗ್ರಹಿಸಿ ಸಂಸ್ಕರಿಸಿ ಮಾಡಿದ ಕಬ್ಬಿಣದ 
ಲೋಹದಿಂದ ಸಿದ್ಧ ವಾಗಿವೆಯೆಂಬ ಸತ್ಯಾಂಶ!" ತಿಳಿದಿದೆ. 
ಇವೆಲ್ಲವನ್ನು ಗವ. ನನಿಸಿದಾಗ ಕಾರ್ತಿಕೇಯ ವನ' ಪ್ರದೇಶ 
ದಲ್ಲಿ ಕಬ್ಬಿಣದ ಕಾರ್ಯಾಗಾರವು ಸು. ಕ್ರಿ.ಪೂ. ೮೦೦- 
೫೦೦ರ ಹೊತ್ತಿಗೆ ಪ್ತ ರಂಭವಾಗಿದ್ದಿ ಸ ಈ 
ಪ್ರದೇಶದ bic ಜತಿ ಸು. ಕಿ.ಪೂ. ೯೦೦-೫೦೦ 
ಅವಧಿ ಕೆಬ್ಬಿ ಬಗೆ ಬೃತೆತ್‌ಶಿಲಾ ಸಂಸ್ಕೃತಿಯ 
ಂರುಹುಗಳನ್ನು ವಿಮರ್ಶಿಸಿ ದಾಗಕ ಕು ಂಮಾರಸ್ವಾ ವಿಂ ಬೆಟ್ಟಿ 
ಸೊಂಡೂರು-ಗಂಗಾವತಿ ಪ್ರದೇಶವು ಕೇಂದ್ರವಾಗಿದ್ದು. 
ತ್ತರಕ್ಕೆ ಮಸ್ಕಿ ದಕ್ಷಿಣದಲ್ಲಿ ಬ್ರಹ್ಮಗಿರಿಯವರೆಗೆ ಈ 
ಜನವರ್ಗದವರು ದೊಡ್ಡ ಪ್ರವರಾಣದಲ್ಲಿ ನೆಲೆಸಿದ್ದರೆಂದು 
ಸ್ಪಷ್ಟವಾಗುತ್ತದೆ. ಈ ಜನರಲ್ಲಿ ಒಂದು ಗುಂಪಿನವರು 
ಕುಮಾರಸ್ವಾಮಿಬೆಟ್ಟಿ ಹಾಗೂ ಸುತ್ತಮುತ್ತಲಿನ 
ಪ್ರದೇಶದಲ್ಲಿ ಕಬ್ಬಿಣ ಅದಿರಿನ ನಿಕ್ಷೇಪವನ್ನು ಗುರುತಿಸಿ, 
ಸಂಗ್ರಹಿಸಿ ಈ ಲೋಹದ ನಾನಾ ಪ್ರಕಾರದ ಉಪಕರಣ 
ಗಳನ್ನು ಶಸ್ತ್ರಗಳನ್ನು ತಯಾರಿಸುವಲ್ಲಿ ಸಿದ್ಧಹಸ್ತರಾಗಿದ್ದ 
ರೆಂದು ಹೇಳಲು ಈ ಪ್ರದೇಶದಲ್ಲಿ ಗವಿ ವರ್ಣ 
ಚಿತ್ರ bre ಾಕ್ಷಿಯಾಗಿವೆ. ಹಿರೆಬೆನಕಲ್ಲಿನ ವಿಶೇಷವಾಗಿ 
೧ ಮೆತ್ತು ೪ನೇ ಗವಿ ವರ್ಣಚಿತ್ರಗಳಲ್ಲಿ ಕತ್ತಿ, ಈಟಿ, 
ನಿಲಿ ಜಮಾ ವತನ ಶಸ್ತ್ರಗಳನ್ನು ಹಿಡಿದ ಕುದುರೆ 
ಗಣನೀಯ ಸಂಖೆ [ಯಲ್ಲಿವೆ. 
ಇಲ್ಲಿಯೇ ಇವುಗಳ ಸುತ್ತಮುತ್ತ ೪೦೦ಕ್ಕೂ ಹೆಚ್ಚು 
ಬೃಹತ್‌ಶಿಲಾ ಗೋರಿಗಳು, ಒಂದು ಅಪರೂಪ 
ಮಾದರಿಯ ದೊಡ್ಡ ಶಿಲಾ ಮನುಷ್ಯಾಕೃತಿಯಂ, ಈ 


ಮಾರ ಅಬೆ ಅಬೆ 
ಸವಾರರ ಚಿತ್ತ ಗಳು 


ಲಾಜಿಕಲ್‌ ಸರ್ವೆ ಆಫ್‌ ಇಂಡಿಯೂ, ದೆಹಲಿ), ಸಂಪುಟ ೪ 


ಇಂಡಿಯಾ” (ಯುನಿವರ್ಸಿಟಿ ಪಬ್ಲಿಷೆರ್ಸ್ಸ್‌ ಇಂಡಿಯಾ), ಕಾನ್ಸೆ 3 


q 
pS 
ಲಿ 
ಐ 
ಚ್ಪ 
5 
ಲ 
ತ್ರೆ 
ಲ 
ಡ್‌ 
[2 
[C] 


ವ ಹ] 
ಟಂ ಪ ಪ | ಣ 
ಬರೋಡ) 


ಜನರ ವಾಸ್ತವ್ಯದ ನೆಲೆಯು ಇವೆ. ಇವಲ್ಲದೆ ಸಮೀಪ 
ದಲ್ಲಿ ಈ ಸಂಸ್ಕೃತಿಗೂ ಪೂರ್ವದ ಹಾಗೂ ಅನಂತರ 
ಕಾಲದ ಶಿಲಾ ತಾಮ್ರಯುಗ ಹೆಂತದೆ ನೂತನ ಶಿಲಾ 
ಯುಗ ಜನರ ವಾಸ್ತವ್ಯದ ಬೂದಿಗುಡ್ಡೆಯ ಅವಶೇಷವೂ 
ಮತ್ತು ಆದಿ ಇತಿಹಾಸ ಕಾಲದ ಜನವಾಸ್ತವ್ಯದ ನೆಲೆ 
ಗಳಿವೆ. ಕಲ್ಲೂರಿನಲ್ಲಿ (ರಾಯಚೂರು ತಾ. ಮತ್ತು ಜಿ.) 
ಆಕಸ್ಮಿಕವಾಗಿ ಶೋಧವಾದ ದಕ್ಷಿಣ ಭಾರತ ದಖನ್ನಿ 
ನಲ್ಲಿಯೇ ಶಿಲಾ-ತಾಮ್ರ್ರಯುಗ (ಸು. ಕ್ರಿ.ಪೂ. ೧೬೦೦- 
೮೦೦)ದ ಅಪರೂಪದ ತಾಮ್ರ (ಕೆಂಚು) ನೀಳ್ಗೆತ್ತಿಗಳು!? 
ತೆಕ್ಕಲಲೋಟೆಯ ಇದೇ ಜನವರ್ಗದವರ ಚಪ್ಪಟೆ _ 
ಕೊಡಲಿಗಳನ್ನು!8 ಹಾಗೂ ತಿಂಥಿಣಿ (ಸುರಪುರ ತಾ. 
ಗುಲ್ಬರ್ಗಾ ಜಿ.), ಮಸ್ಕಿ ಪ್ರದೇಶದಲ್ಲಿಯ ತಾಮ್ರ 
ಅದಿರಿನ ನಿಕ್ಷೇಪವನ್ನು ಗಮನಿಸಿದಾಗ ಈ ಲೋಹ 
ತಂತ್ರಗಾರಿಕೆಯು ಆಗಲೇ ತಕ್ಕಮಟ್ಟಿಗೆ ಶಿಲಾ-ತಾಮ್ರು 
ಯುಗದಿಂದ ಬೆಳೆದಿದ್ದು ತರುವಾಯದ ಬೃಹತ್‌ಶಿಲಾ 
ಸಂಸ್ಕೃತಿಯ ಹಂತದಲ್ಲಿ ಹೇರಳವಾಗಿದ್ದ ಕಜ್ಬಿಣದ 
ಅದಿರನ್ನು ಸಂಗ್ರಹಿಸಿ ಸಂಸ್ಕರಿಸಿ ಲೋಹ ತಯಾರಿಕೆಗೆ 
ಹೆಚ್ಚು ಅನುಕೂಲವಾಯಿತೆಂದು ಕಾಣುತ್ತದೆ. ಕಬ್ಬಿಣ 
ಲೋಹ ತಂತ್ರಗಾರಿಕೆಯ ಈ ಶಿಲಾ-ತಾವ್ರುಯಾಗ 
ಜನರಿಂದಲೇ ಅಥವಾ ಬೃಹತ್‌ಶಿಲಾ ಸಂಸ್ಕೃತಿಯ 
ಜನವರ್ಗದಿಂದ ಪ್ರಾರಂಭವಾಯಿತೆ ಎಂಬುದು ನೇರವಾಗಿ 


ಸ್ಪಷ್ಟವಾಗಿಲ್ಲ. ಆದರೆ ಈ ಕಲ್ಲೋರಿಗಳಲ್ಲಿ ಹೇರಳ 
ಸಂಖ್ಯೆಗಳಲ್ಲಿ ಕಬ್ಬಿಣದ ಶಸ್ತ್ರಗಳೂ ಉಪಕರಣಗಳೂ 
ಇರುವುದನ್ನು ನೋಡಿದರೆ ಈ ಜನರು ಕಬ್ಬಿಣದ 


ಉಪಯೋಗದ ಹಂತಕ್ಕೆ ಬಂದಿದ್ದ ಶಿಲಾ ತಾಮ್ರಯುಗ 
ಜನರಿಂದ ಕೊಂಡು ಹೀಗೆ ಧಾರಾಳವಾಗಿ ಉಪಯೋಗ 
ಮಾಡುವುದಕ್ಕೆ ಸಾಧ್ಯವೇ ? ಎಂಬ ಪ್ರಶ್ನೆಯು ಏಳು 
ದೆ. ಈ ಜನರೆ ಇಂಥ ವಸ್ತುಗಳನ್ನು ಸಿದ್ಧ ಮಾಡು 

ತಮಗೆ  ಚೇಕಾದ ರೀತಿಯಲ್ಲಿ ಹೀಗೆ 
ಉಪಯೋಗ ವರಾಡಿಕೊಳ್ಳಲು ಸಾಧ್ಯ. ಈ ಪ್ರಶ್ನೆ ಹೇಗೇ 
ಪ್ರದೇಶದಲ್ಲಿ ಲೋಹ ತಂತ್ರಗಾರಿಕೆ ಬಹಳ 
ಪುರಾತನ ಕಾಲದಿಂದ ಅಂದರೆ ಸು. ಕ್ರಿ.ಪೂ. ೧೫೦೦ರ 


18 ನಾಗರಾಜ್‌ರಾವ್‌ ಎಂ.ಎಸ್‌, ೧೯೬೫, ದಿ ಸ್ಟೋನ್‌ ಏಜ್‌ ಹಿಲ್‌ । 


«3 
ಜುಯೇಟ್‌ ಆಂಡ್‌ ರಿಸರ್ಚ್‌ ಆ 


“ಇತಿಹಾಸ ದರ್ಶನ 


ಹೊತ್ತಿಗೆ ಬೆಳೆದಿದ್ದು ಕ್ರಮೇಣ ಅಭಿವೃದ್ಧಿಯಾಗುತ್ತಾ 
ಬಂದಿದೆಯೆಂದು ಕಾಣುತ್ತದೆ. ಕ್ರಮೇಣ ಇಲ್ಲಿ ಸಿದ್ಧವಾದ 
ಉಪಕರಣಗಳ ಮತ್ತು ಶಸ್ತ್ರಗಳ ಗುಣಮಟ್ಟವು ಎಲ್ಲೆಡೆ 
ಗಳಲ್ಲಿಯೂ ಮನೆಮಾತಾಗಿತ್ತೆಂದು ಕಾಣುತ್ತದೆ. 
ಆದ್ದರಿಂದಲೇ ಬಹುಶಃ ಮೌರ್ಯ ಚಕ್ರವರ್ತಿ 
ಅಶೋಕನು ಈ ಪ್ರದೇಶದ ಜನರು ಹಾಗೂ ಅವರ 
ಲೋಹ ತಂತ್ರಜ್ಞಾನವನ್ನು ಗಮನಿಸಿ ಈ ಪ್ರದೇಶದ 
ಮೇಲೆ ಬಲವಾದ ನಿಯಂತ್ರಣವನ್ನು ಇಟ್ಟುಕೊಂಡಂತೆ 
ಕಾಣುತ್ತದೆ. ಇವನ ವಿಶುಲ ಸಾಮ್ರಾಜ್ಯದಲ್ಲಿ ಬೇರೆ 
ಎಲ್ಲಿಯೂ ಕಾಣದಷ್ಟು ಇವನ ಬೃಹತ್‌ ಬಂಡೆ ಹುಗೂ 
ಇತರ ಶಾಸನಗಳು ಈ ಪ್ರದೇಶದಲ್ಲಿ ಅಲ್ಲಲ್ಲಿ ಒತ್ತೊ 
ತ್ತಾಗಿದೆ. ಸುವರ್ಣಗಿರಿಯಲ್ಲಿ ವುಹಾಮಾತ್ರರಲ್ಲದೆ ಈ 
ಸಾಮ್ರಾಜ್ಯದ ದಕ್ಷಿಣ ಗಡಿಯ "ಇಸಿಲಾ'ವನ್ನು 
(ಬ್ರಹ್ಮಗಿರಿ) ತಮ್ಮ ಆಡಳಿತ ಕೇಂದ್ರವನ್ನಾಗಿ ಮಾಡಿ 
ಕೊಂಡು ತನ್ನ ಹಿರಿಯ ಅಧಿಕಾರಿಗಳುದ ಮಹಾವರಾತ್ರ 
ರನ್ನು  ಅಲ್ಲಿರಿಸಿದ್ದನು. ಇದುವರೆಗೆ ಸನ್ನತಿಯಿಂದ 
ಬ್ರಹ್ಮಗಿರಿಯವರೆಗೆ (ಅರ್ಥಪೂರ್ಣವಾಗಿ ಬೃಹತ್‌ ಶಿಲಾ 
ಸಂಸ್ಕೃತಿ ಜನರಿದ್ದ ಜೇವರಿಗಿಯಿಂದೆ ಬ್ರಹ್ಮಗಿರಿಯವರೆಗೆ 
ಒಟ್ಟು ೮ ಸ್ಥಳಗಳು "ಸನ್ನತಿ, ಕೊಪ್ಪಳ, ಮಸ್ಕಿ, 
ಉದೆಗೊಳಂ, ನಿಟ್ಟೂರು, ಜಟ್ಟಿಂಗರಾಮೇಶ್ವರ, 
ಸಿದ್ಧಾಪುರ ಮತ್ತು ಬ್ರಹ್ಮಗಿರಿ) ಈ ಚಕ್ರವರ್ತಿಯ 
ಶಾಸನಗಳು ಇವೆ. 


ಈ ರೀತಿ ಕಾರ್ತಿಕೇಯ ವನದ ಪರಂಪರಾನುಗತ 
ಕಥೆಯಲ್ಲಿ ಕೆಲವೊಂದು ಐತಿಹಾಸಿಕ ಅಂಶಗಳಿವೆ ಎಂಬು. 
ದನ್ನು ಈ ಪ್ರದೇಶದ ಮುಖ್ಯವಾಗಿ ಬೃಹತ್‌ ಶಿಲಾ 
ಸಂಸ್ಕೃತಿಯ ಅವಶೇಷಗಳು, ಗವಿವರ್ಣಚಿತ್ರಗಳು ಮತ್ತು 
ಆದಿ ಇತಿಹಾಸ ಕಾಲದ ಮೌರ್ಯ ಶಾಸನಗಳು ಗಟಿ ಕೈ 
ಯಾಗಿ ಪೋಷಿಸುತ್ತವೆ. 

ದಕ್ಷಿಣ ಭಾರತದ ಇತರೆಡೆಗಳಲ್ಲಿ ವಿದರ್ಭ ಪ್ರದೇಶ 
ಬಿಟ್ಟು ಉತ್ಕ ಶೈ ಖನನ ಮಾಡಿದ ಕಲ್ಲೋರಿಗಳಲ್ಲಿ ಈ ರೀತಿ 

ಸಂಗ್ರಹಾಲಯ 


ನಿರ್ದೇಶನಾಲಯದ ಹೈದರಾಬಾದ್‌ ವಸ್ತು 


ಆಫ್‌ ಶೆಕ್ಕಲಕೋಟ್ಕಡೆಕ್ಕನ್‌ ಕಾಲೇಜ್‌ ಪೋಸ್ಟ್‌ 


೧೭೩ 


ಹೆಚ್ಚಿನ ಸಂಖ್ಯೆಯಲ್ಲಿ ಖಡ್ಗ ಮತ್ತು ಈಟಿಗಳು 
ದೊರೆತಿಲ್ಲ ತಿಲ. ಲ್ಲ. ಆದ್ದರಿಂದ ಖಡ್ಗ, ಈಟಿ ಆಯುಧೋಪಕರಣ 
ಗಳು ದೇವಗಿರಿ” ಬ್ರಹ್ಮಗಿರಿ ಪ್ರದೇಶದ ಕಲ್ಲೋರಿಗಳ 
ವೈಶಿಷ್ಟ್ಯವೆಂದೇ ಕಾಣುತ್ತದೆ. ಸೊಂಡೂರು ದೇವಗಿರಿ 
ಹಳ್ಳಿಯ ಈ ಪ ್ರಿದೇಶದ ಮಧ್ಯದಲ್ಲಿದೆ, ಮತ್ತೂ ಈ 
ಭಾಗದಲ್ಲಿಯೇ ಅತ್ಯುತ್ತಮ ಗುಣಮಟ್ಟ ಸಿದ್ದ ಕಬ್ಬಿಣದ 
ಅದಿರು ಹೇರಳ ಪ್ರವೆಕಾಣದಲ್ಲಿರುವದರಿೀದ ಈ 
ಪ್ರದೇಶದ ಕಲ್ಲೊ €ರಿಗಳಲ್ಲಿ ಕಂಡುಬಂದ ಈಟಿ, ಖಡ್ಗ 
ಗಳು ಕಬ್ಬಿಣದ ಅದಿರು ದೊರೆಯಬವ ಸ್ಥಳದ ಸಮೀಪ 
ದಲ್ಲಿ ಸಿದ್ದ ದ್ವವಾಗಿರುವ ಸಾಧ್ಯತೆ ಹೆಚ್ಚು, ಮತ್ತು 
ಕ್ರಿ.ಪೂ. ಮೊದಲನೇ ಸಹಸ್ಥ ವಕಾನದ ಮಧ್ಯದ 
ಹೊತ್ತಿಗೆ ಇದು ಒಂದು ಅತ್ಯುತ್ತಮ ದರ್ಜೆಯ ಶಸ್ತ್ರ 
ಕಾರ್ಕಾಗಾರವಾಗಿತ್ತೆಂದು ತೋರುತ್ತದೆ. ಮೇಲೆ 
ುದ್ಮರಿಸಿದ ರಾವಕಾಯಣದ ಶ್ಲೋಕಗಳು ಪುರಾತತ್ನ 
ಅವಶೇಷಗಳ ಈ ಅಸ್ಸ 


> 


ಅದಿರಿನ ವಂತ 
ಆಯುಧಗಳ ವೆ ಜ್ಞಾ ನಿಕ ಪರೀಕ್ಷೆಯನ್ನು ಮಾಡಬೇಕಾ 
je ಮತ್ತು ಈ ಭಾಗದಲ್ಲಿ ಕಲ್ಲೋರಿಗಳ ನೆಲೆಗಳನ್ನು 
ಕ ಮತ್ತು ಉತ್ಪ ನನ ವರಾಡಿ ಅವುಗಳಲ್ಲಿಯ ಕಬ್ಬಿಣದ 
ees ವೈಜ್ಞಾನಿಕ ಪರೀಕ್ಷೆಯಕಾಗಬೇಕು. 
ಕರ್ನಲ್‌ ಮೆಡೋಸ್‌ ಟೀಲರ್‌ನ!* ಜೇವರಗಿ 
ಮತ್ತು ಇದರ ಸವಿೀಪದ ಅಂದೋಲಾದಲ್ಲಿಯ ಬೃಹತ್‌ 
ಶಿಲಾಗೋರಿಗಳ ಅಗೆತದಲ್ಲಿ ದೊರೆತ ಕಬ್ಬಿಣದ ಮೂರು 
ಕಾಲಿನ ಮಣೆ, ಹಿಡಿಕೆಯ ಹಣತೆ, ಮತ್ತು ಗಜಪೃಷ್ಠಾ 
ಕೃತಿಯ ಗಂಟೆ ಹಾಗೂ ಈ ಪ ಪ್ರದೇಶಕ್ಕೆ ಹೊಂದಿಕೊಂಡು 


ಅಭವ ಪ್ರದೇಶದ ಭಾಗದಲ್ಲಿ ಶ್ರಿಶೂಲವೂ ದೊರೆತಿರು 
ವುದು ಈ ಸಂದರ್ಭದಲ್ಲಿ ಗಮನಾರ್ಹ. ಇವುಗಳ 


ಕಾಲವಕಾನವು ಸು. ಕ್ರಿ.ಪೂ. ೧೦೦೦-೬೦೦ ಈ ಕಾಲ 
ದಲ್ಲಿ ತ್ರಿಶೂಲವು ಶೈವ ಸಂಪ್ರದಾಯದ ವಿಶಿಷ್ಟ 
ಗುರುತಾಗಿದ್ದರೆ, ಈ ಜನರು ಇವರ ಆರಾಧನೆಯ ದೇವ 


19 ಮೆಡೋಸ್‌ ಟೇಲರ್‌ : ೧೯೪೧, (ಪ್ರನರ್ಮುದ್ರಣ), ಮೆಗಲಿಥಿಕ್‌ ಟೂಂಬ್ಸ್‌ ಆ್ಯಂಡ್‌ ಆದರ್‌ ಏನ್ನಿಯೆಂಟ್‌ ರಿ 
ದಿ ಡೆಕ್ಕನ್‌, ಡಿಪಾರ್ಟ್‌ಮೆಂಟ್‌ ಆಫ್‌ ಆರ್ಮಿ ಯೂಲಜಿ ಆಂಡ್‌ ಮ್ಯೂಸಿಯಮ್ಸ್‌, ಆಂಧ್ರ ಪ 


ಸಮುದಾಯದಲ್ಲಿ ಕಾರ್ತಿಕೇಯನ ಆರಾಧಕರಾಗಿರ 
ಬಹುದು. ಅವರು ಕಬ್ಬಿ ಣ-ವಕ್ಕಾಂಗನೀಸ್‌ ಅಪರಿವಿತ 


ನಿಕ್ಷೇಪವಿರುವ ಈ "ಪೋಹಾ ಚಲ'ದಲ್ಲಿ ಈ ದೇವರ 
ಗುಡಿಯನ್ನು ಕಟ್ಟಿದ್ದಲ್ಲಿ ಅದು ಸಹಜವೇ. 


ಸ್ಥ ಳೀಯ ಕಥೆಯಂತೆ ಕಾರ್ತಿಕೇಯನು ತಾರಕಾ 
ಸುರನ ವಧೆ ವಕಾಡಿದ ನಂತರ ಇಲ್ಲಿ ಲೋಹಾಚಲಕ್ಕೆ 
ಬಂದು ನೆಲೆಸಿದ್ದನಂತೆ. ಪ್ರಾಯಶಃ ಈ ದೇವತೆಯನ್ನು 
ತಮ್ಮ ಆರಾಧ್ಯ ದೇವರನ್ನಾಗಿ ವಕಾಡಿಕೊಂಡ ಜನವರ್ಗ 
ದವರು ಲೋಹ ಆಯುಧೋಪಕರಣಗಳನ್ನು ತಯಕಾರಿಸು 
ವುದರಲ್ಲ ಸಿದ್ಧ ಹಸ್ತರಾಗಿದ್ದು, ಕ್ರ ಮೇಣ ತಮ್ಮ ಆರಾಧ್ಯ 
ದೈವದೊಡನೆ ತ ತಮ್ಮ ಕುಶಲಕವು ೯ಕ್ಕೆ ೦ ವಾದ ಈ 
ಲೋಹಾಚಲಕ್ಕೆ ಬಹು ನೆಲೆಸಿದರೆಂದು ನ 
ಈ ಸೂಚನೆಯು ಕಥೆಯಲ್ಲಿದ್ದಂತಿದೆ. 


ಲೋಹಾಚಲದಲ್ಲಿ ಕಾರ್ತಿಕೇಯನ ಆರಾಧನೆಯು 
ಕೊನೆಯ ವರ್ಷ ಕ್ರಿ.ಪೂ. ೫೦೦-೨೦೦ರಷ್ಟು ಪ್ರಾಚೀನ 
ಅನುವಕಾನ ಪಡಲು ಸ್ವಲ್ಪ ಗಟ್ಟಿ 
ಪ್ರರಾವೆಗಳಿವೆಯೆಂದಾ ಹೇಳಬಹುದು. ಈ ಸಹಸ್ರ 
ವಾನದ ಕೊನೆಯ ಹೊತ್ತಿಗಾದರೂ “ಕಾರ್ತಿಕೇಯ ವನ” 
ಕ್ಷೇತ್ರವಾಗಿಯೂ ಪರಿಣಮಿಸಿ ವಾಲ್ಮೀಕಿ ಮಹರ್ಷಿಯಂಥ 
ಮಹಾಕವಿಗಳ ಗಮನವನ್ನು ಸೆಳೆದಿತ್ತು. 


ಪರಾ ವ ಭಾಗ 
ವಾಗಿರಬಹ ದಿಂದ 


ಉತ್ತರ ಕರ್ನಾಟಕದಲ್ಲಿ ಮಹತ್ವದ ಶೈವ ಪುಣ್ಯ 


ಕ್ಷೇತ್ರ ಗೋಕರ್ಣವನ್ನು ಬಿಟ್ಟಿ ರೆ, ಎರಡನೆಯ ಮಹತ್ವದ 
ಶೈವ ಕ್ಷೇತ್ರವೆಂದರೆ ಸು... ೨೫೦೦ ವರ್ಷಗಳಷ್ಟು 
ಇತಿಹಾಸವನ್ನು. ಹೊಂದಿದ ಈ ಸೊಂಡೂರಿನ 
“ಕಾರ್ತಿಕೇಜುಂ ವನ” 


ಈ ಅಧ್ಯ ಯನದಲ್ಲಿ ಇ (| ಸೂಚಿತ 
ವಾಗುವ ಇನ್ನೊ ಕ ಮಹತ್ವ ದ ಸಾಂಸ್ಕೃ ತಿಕ ಅಂಶವಿದೆ. 
ದಕ್ಷಿಣ ಭಾರತದ ಬೃಹತ್‌ಶಿಲಾ ಸಂಪ ಸತಿಯ. ಜನರ 
ಧಾರ್ವಿಕ ಫಡ ಈ ಸ್ಪಷ್ಟವಾಗಿ ಇದುವರೆಗೆ ಏನೂ 
ತಿಳಿದಿಲ್ಲ. ಈ ಸಂಸ್ಕೃತಿಯ ಒಂದು ವರ್ಗದವರು 


ಮೆ ಪ್‌ ಇನ್‌ 
ದೇಶ ಸರ್ಕಾರ, ಹೈದರಡಾ ದ್‌ 


(ಇವರ ೧೮೫೧. ೧೮೫೩ ಮತ್ತು ೧೮೬೭ರ ಮೂರು ಲೇಖನಗಳ ಸೊಕಲನ 


೧೭೪ 


ಕಾರ್ತಿಕೇಯನ ಆರಾಧಕರಾಗಿದ್ದು » ಉತ್ತಮ ಉಕ್ಕನ್ನು 
ಮತ್ತು ಈ ಲೋಹದ ಆಯುಧೋಪಕರಣಗಳನ್ನು ಸಿದ್ಧ 
ಮಾಡುವ ಕುಶಲಕರ್ಮಿಗಳಾಗಿದ್ದ ರೆಂದು ತೋರುವುದು. 
ಕಲ್ಲೋರಿಗಳಲ್ಲಿ ದೊರೆತ ಶೂಲವಲ್ಲದೆ, ತ್ರಿಶೂಲ, 
ಗಜಪೃಷ್ಮಾಕೃತಿಯ ಗಂಟೆ, ಶಂಖ, ವಿಶಿಷ್ಠ ಕೈ ಮಾದರಿಯ 
ಪೂಜಾ (?) ಹಣತೆ ಇವೆಲ್ಲವೂ ಅವರ ಒಂದು ವ್ಯವಸ್ಥಿತ 


ಇತಿಹಾಸ ದರ್ಶನ 


ಧಾರ್ಮಿಕೆ ಪೂಜಾ ಕ್ರಮವನ್ನು ಸೂಚಿಸುತ್ತವೆ. 


ತರುವಾಯ ಇತಿಹಾಸ ಕಾಲದ ಕುಡುತಿನಿಯ ಕಾರ್ತಿಕೇಯ 


ಪಾದಪದ್ಮೋಪಜೀವಿಗಳಾದ ಐದು ವರ್ಗದವರು ಈ 
ಜನವರ್ಗದವರ ಪಹೀಳಿಗೆಯವರೆಂದು ಅನುಮಾನವೂ 
ಬರುತ್ತದೆ. 


೧೭೫ 


|| 


